





ಆನತಾರ ಕಾಲ: 18-10-1892 ಪರಮುಪದನಿ: 23-7-1981 
ಆತ್ರೇಯಾದ್ರಾಮವಿಂಶ್ರಾತ್‌ ನಯೆಯಿಪುಣಮತೇಃ ಪ್ರಾಪ್ತಚಕ್ರಾಂಕಯೋಗಂ 
ಶ್ರೀವಾಸಾದ್ರಾಘವಾರ್ಯಾತ್‌ ಅಧಿಗತನಿಗಮಾಂತದ್ವಯೀಸಾರ ತೃಪ್ತಂ | 
ತಸ್ಮಾದೇವಾಪ್ತನೈಜ ಪ್ರಪದನಸುಹಿತಂ ಶಬ್ದತಂತ್ರ ಪ್ರವೀಣಂ 

ವಂದೇ ಜಾನಾರ್ದನಾರ್ಯಂ ಗಂರುಗುಣಮಹಿತಂ ಶಾಸ್ತ್ರವಿದ್ವಾದಿಮೌಲಿಮ್‌ । 








ಶ್ರೀ ಉ! ವೇ॥ ನುಗ್ಗೆಹಳ್ಳಿ 
ವಿದ್ವಾನ್‌ 
ಸೋ. ಜನಾರ್ದನಾಟಾರ್ಯ 


ಪಂಡಿತರತ್ನಂ ಪಂಡಿತಪ್ರವರ ರಾಜ್ಯಪ್ರಶಸ್ತಿ ವಿಜೇತಾ 
ವಿದ್ವಾನ್‌ ಸೋ. ರಾಮಸ್ವಾಮಿ ಅಯ್ಯಂಗಾರ್ಯರು 
ನಿವೃತ್ತ, ಅಲಂಕಾರಶಾಸ್ತ್ರ ಪ್ರಾಧ್ಯಾಪಕರು 


ಶ್ರೀಮನ್‌ ಮಹಾರಾಜ ಸುಸ್ಕತ ಮಹಾ ಹಾರಶಾಲಾ, ಮೃಸೂರು. 


ಪ್ರಕಾಶಕರು : 
ಶ್ರೀ ಎನ್‌. ಆರ್‌. ಶ್ರೀನಿವಾಸರಾಘವನ್‌, 
ಎಂ.ಎ,, ಸಿ.ಡಬ್ಲ್ಯ್ಯು.ಎ., ಕಾಸ್ಟ್‌ ಅಕೌಂಟೆಂಟ್‌, ಮೈಸೂರು. 
ಶ್ರೀ ಎನ್‌.ಆರ್‌, ಮುರಳೀಧರ, ಓ.ಕಾಂ, ಎಂ ಎ, ಬಿ.ಎಡ್‌. 
ವ್ಯಾಕರಣ, ಅಲಂಕಾರ ವಿದ್ವತ್‌, 
ಸಹಾಯಕ ವಿದ್ವಾಂಸರು 


ಶ್ರೀರಾಮಮಿಶ್ರ ಸಂಸ್ಕೃತ ವಿದ್ಯಾಪೀಠ 
290, “ಸಂಸ್ಕೃತ ಸದನಂ” 


ಸೀತಾನಿಲಾಸ ಅಗ್ರಹಾರ ಮೈಸೂರು.570 024 


॥ ಶ್ರೀಃ ॥ 
ಪ್ರಕಾಶಕರ ನಂಡಿ 


ವಿಶಾಲ ವಸುಮತಿಯಲ್ಲಿ ಸುಮತಿಯನ್ಲಿ ಸುವಿಖ್ಯಾತರಾದ ಸುಧೀಮಣಿಗಳು 
""ಸಹಸ್ರೇಷು ಚೆ ಪಂಡಿತಃ?” ಎಂಬಂತೆ ವಿರಳ, ನಮ್ಮ ಭಾರತದ ಭವ್ಯ ದಿವ್ಯ 
ಸಂಸ್ಕೃತಿಯಲ್ಲಿ ಅನೇಕ ವಂತಾಚಾರ್ಯರೆ ಸಿದ್ಧಾಂತಗಳು ಪ್ರಚಾರದಲ್ಲಿವೆ. 
ಆದರಲ್ಲಿ ಶ್ರೀಭಗವದ್ರಾವಕಾನಂಜರ ವಿಪಿಷ್ಟಾದ್ವೈತ ಸಿದ್ಧಾಂತ ಪ್ರಚಾರದಲ್ಲಿ 
ಪಣತೊಟ್ಟ ಶ್ರೀರಾಮಮಿಶ್ರಾಚಾರೈರ ವಂಶದಲ್ಲಿ ಅವತರಿಸಿ ಹಲವು ದಶಕ 
ಗಳ ಕಾಲ ಸಂಸ್ಕೃತ ಸಾರಸ್ವತ ಲೋಕಕ್ಕೆ ಗಣನೀಯ ಸೇವೆ ಸಲ್ಲಿಸಿದ ನಮ್ಮ 
ಪಿತಾಮಹರೂ ಪರವಕಾಚಾರ್ಯರೂ ಆದ ನಂಗ್ಲೇಹಳ್ಳಿಯ ಶ್ರೀ! ಉ॥ ವೇ॥ 
ವಿದ್ವಾನ್‌ ಸೋ. ಜನಾರ್ದನಾಚಾರ್ಯಸ್ವಾವಿಂಗಳ ಶತಮಾನೋತ್ಸವ ಸಂದರ್ಭ 
ದಲ್ಲಿ ನಮ್ಮ ತೀರ್ಥರೊಪುಗಳಾದ ಶ್ರೀ॥ ಉ॥ ದೇ॥ ವಿದ್ಯಾನ್‌ ಸೋ. 
ರಾಮಸ್ವಾಮಿ ಐಯ್ಯಂಗಾರೈರು ತಮ್ಮ ತೀರ್ಥರೂಪು ಹಾಗೂ ವಿದ್ಯಾಗುರು 
ಗಳಾದ ಶ್ರೀ॥ ಉಕ ವೇಗ ವಿರ್ದ್ವಾ ಸೋ. ಜನಾರ್ದನಾಚಾರಸ್ವಾವಿಂಗಳ 
ವಂಶದ ಹಿನ್ನೆಲೆ ಹಿರಿಮೆಗಳೊಂದಿಗೆ ಅವರೆ ಪಾಂಡಿತ್ಯ, ವಾಕ್ಬಟುತ್ವ, ವಾದ 
ಸಾಮರ್ಥ್ಯ ಮುಂತಾದ ಅನಂತ ಗುಣಗಳನ್ನು ಭಕ್ತ್ಯಾದರೆಗಳಿಂದೆ ಈ ಕಿರಂ 
ಹೊತ್ತಿಗೆಯಲ್ಲಿ ತಿಳಿಯಾಗಿ ತಿಳಿಸಿದ್ದಾರೆ. ಇಂತಹ ಕಿರೆಹೊತ್ತಿಗೆಯಂ 
ಪ್ರಕಾಶನದಲ್ಲಿ ಪೌತ್ರರಾದ ನಮ್ಮ ಭಾಗವಹಿಸುವಿಕೆಯು ನಮ್ಮ ಭಾಗ್ಯ 
ವಿಶೇಷವಲ್ಲದೇ ಮತ್ತೇನು ? ಇಂತಹ ಪವಿತ್ರಾತ್ಮರಾದ, ಪ್ರಾತಃಸ್ಮರಣೀಯ 
ರಾದ ಪೆರಮ ಪೂಜ್ಯ ಪಿತಾಮಹರಾದ ಪ್ರೀ॥ ಉ॥ ವೇ॥ ವಿದ್ವಾನ್‌ ಸೋ. 
ಜನಾರ್ದನಾಚಾರ್ಯಸ್ವಾಮಿಗಳ ನಡೆನುಡಿಗಳು ನಮ್ಮೆಲ್ಲರೆ ದಾರಿದೀಪವಾಗಿರ 
ಲೆಂಬಂದೇ ನಮ್ಮ ಬಯಕೆ. 
ಪ್ರಕಾಶಕರು 
ಶ್ರೀ ಎನ್‌. ಆರ್‌. ಶ್ರೀನಿವಾಸರಾಘವನ್‌; 
ಬಿ.ಬಿ.ಎಂ, ಎಂ.ಎ,, ಗ್ರಾಡ್‌ ಸಿ.ಡಬ್ಲ್ಯೂ.ಎ. 


ಶ್ರೀ ಎನ್‌. ಆರ್‌. ಮುರಳೀಧರ 
ದ್ಯಾಕರಣ್ಣ ಅಲಂಕಾರ ವಿದ್ವತ್‌ 
ಬಿ.ಕಾಂ., ಎಂ.ಎ., ಬಿ.ಇಡಿ. 
ದಿನಾಂಕ ; 9-1-1993 


॥ ಶ್ರೀಃ 8 
ತ್ರೀ ಉ! ವೇ॥ ನುಗ್ಗೆಹಳ್ಳಿ ವಿದ್ವಾನ್‌ 
ಗ 
ಸೋ. ಜನಾರ್ದನಾಚಾರ್ಯಸ್ವಾಮಿಗಳ ಚರಿತ್ರೆ 


ಜಿಕ I) ಕ್ಲ್ಯಾಪನೆಗಳು 


ಪ್ರೀ ಉಗವೇ॥ ವಿದ್ವಾನ್‌ ಸೋ. ಜನಾರ್ದನಾಚಾರ್ಯ ಸ್ವಾಮಿಗಳ 
ಚರಿತ್ರೆಯನ್ನು ಬರೆಯಲು ಉಪಕ್ರವಿಸಿದುದರೆ ಉದ್ದೇಶವೇನೆಂದರೆ 
ಆಚಾರ್ಯರನ್ನು ಪ್ರಕಾಶಕ್ಕೆ ತರುವುದರೆ ಮೂಲಕ ನಮ್ಮನ್ನು ವಿದ್ಯಾವಂತ 
ರನ್ನಾಗಿ ಮಾಡಿ ನವಗೆ ಉತ್ತಮ ಸಂಸ್ಕಾರಗಳನ್ನು ಕೊಟ್ಟು ಜನ್ಮಸಾಫಲ್ಯ 
ವನ್ನು ಪಡೆಯಲು ಅವಕಾಶಮಾಡಿ ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನು ಸೂಚಿ 
ಸಲು ಮತ್ತು ನಮಗೆ ದೈವದತ್ತವಾದ ಆಯುರೈಶ್ವರ್ಯಗಳನ್ನು ಸಂರಕ್ಷಿಸಿ 
ಕೊಳು ಪ್ರದೇ ಆಗಿದೆ. 

ಈ ಚರಿತ್ರ ಲೇಖನಕ್ಕೆ ವಿಷಯವಾದವರು ಕೇವಲ ಆಚಾರ್ಯ 
ಅಲ್ಲ ಜನ್ಮಕೊಟ್ಟವರೂ ಆಗಿದ್ದಾರೆ. ನಮ್ಮ ವಂಶಪರಂಪರೆಯಲ್ಲಿ ಪ್ರಾಯಶಃ 
ಎಲ್ಲರೂ ಜ್ಞಾನಾನುಷ್ಕಾನಸಂಪನ್ನರಾದ ಪ್ರಯುಕ್ತ ಪಿತಾಪುತ್ರಭಾವವೆಂಬ 
4 ತಿರುಮೇನಿ ? ಸಂಬಂಧ'' ಮತ್ತು ಸಂಸ್ಕಾರಾದಿಗಳನ್ನು ಕೊಟ್ಟು ಶಿಷ್ಯಾಚಾರೈ 
ಭಾವವೆಂಬ “ತಿರುವಡಿಸಂಬಂಧ' ಎಂಬ ಎರೆಡು ಅಂಶಗಳೂ ಬಂದಿವೆ. 
ಆದಕಾರಣ ನಮ್ಮ ತೀರ್ಥರೂಪುರದರೆ ಚರಿತ್ರೆಯನ್ನು ಇವರ ಶತ 
ಮಾನೋತ್ಸವದ ಸಂದರ್ಭದಲ್ಲಿ ಪ್ರಕಾಶಪಡಿಸಿ ಇವರ ಅನುಗ್ರಹಕ್ಕೆ ಪಾತ್ರ 
ರಾಗಿ ಸಂತೋಷಿಸಬೇಕೆಂದು ನಮ್ಮ ವಿಜ್ಞಾಪನೆ. 


ಭವದೀಯ : 
ವಿರ್ದ್ವಾ ಸೋ. ರಾಮಸ್ವಾಮಿ ಐಯ್ಯೆಂಗಾರ್ಕರು 


6 


ಶ್ರಿಮತೇ ರಾಮಾನುಜಾಯ ನಮಃ 
ಶ್ರೀವಂತೇ ಕೃತುನಾಥವುಹಾದೇಶಿಕಾಯ ನವಂ 
ಶ್ರೀಮತೇ ಜನಾರ್ದೆನಾರ್ಯಗುರವೇ ನಮಃ 


ಆಜಚಾರ್ಯೇರ ವೈಭವ 


ಪ್ರವೇತ ದ 
ಫ್ರಿಯಃಪತಿಯಾದ ಸರ್ವೇಶ್ವ ರನು 
ಸಾಕ್ಷಾನ್ನಾ ರಾಯಣೋ. ದೇಮಕ್ಕತಾ ಸ ಮರ್ತ್ಯ ಮಯೀಂ ತನಂ | 
ಮಗ್ಗ್ನಾನ್‌ ಉದ್ಭರತೇ ಲೋಕಾನ್‌ 'ಕಾರುಣ್ಕಾತ ತ್‌ ಶಾಸ್ತ್ರಪಾಣಿನಾ ॥ 


ಎಂಬಂತೆ ಜನ್ಮ-ಜರಾ-ಮರಣಗಳೆಂಬ ಸಂಸಾರ ಮರುಭೂಮಿಯಲ್ಲಿ ಅಲೆದಾಡಿ 
ಪರಿಶ್ರಾಂತರಾದ ಜೀವಾತ್ಮರಿಗೆ ತನ್ನಲ್ಲಿ ಮೂಡುವ ಭಕ್ತಿಯೆಂಬ ಅಮೃತ 
ವಾಹಿನಿಯಲ್ಲಿ ಮಿಂದು ಶ್ರಮ ಪರಿಹಾರವಾಗಲೆಂದ? ಶಾಸ್ತ್ರ ವೆಂಬ ಹಸ್ತವನ್ನು 
ನೀಡಿ ಭಕ್ತಿಯನ್ನು ಉಂಟುಮಾಡಿ ಉದ್ಭರಿಸಂತ್ತಾನೆ ಎಂಬುದನ್ನು ನಾವೆಲ್ಲರೂ 
ಒಪ್ಪ ಬೇಕಾದದ್ದೆ. 

ಇದಕ್ಕಾಗಿ ಸಾಂಗೋಪಾಂಗವಾದ ವೇದಶಾಸ್ತ್ರ ಪುರಾಣಾದಿಗಳನ್ನು 
ಮಹರ್ಷಿಗಳು ಮತ್ತು ಮನು ವ್ಯಾಸ ಪರಾಶರ ವಾಲ್ಮೀಕಿ ಮುಂತಾದವರ 
ಮೂಲಕ ಪ್ರವರ್ಶಿಸಿ ಅದೂ ಅಕಿಂಚಿತ್ಕರವಾಗಲು ತಾನೇ ಸಾಕ್ಷಾತ್ತಾಗಿ ಅವ 
ತರಿಸಿ ಅಮಾನುಷವೂ ಅತಿಮಾನುಷವೊ ಆದ ಕಾರ್ಯಗಳನ್ನು ಮಾಡಿತೋರಿಸಿ 
ದರೊ “ಪರೆಂಭಾವಮಜಾನನ್ತಃ'' “ಅವಜಾನಂತಿ ಮಾಂ ಮೂಢಾಃ” 
ಎಂಬಂತೆ ಆ ದಿವ್ಯಾವತಾರಗಳೂ ಕಾಲಕಳೆದಂತೆ ವಿಫಲವಾಗಿ ಶೋಕಿಸಂ 
ವಂತಾಗಲು ಸಜಾತೀಯರಲ್ಲಿ ಅವತರಿಸಿ ಅವರೊಡನೆ ಕಲೆತು, ಅವರುಗಳನ್ನು 
ಸನ್ಮಾರ್ಗಕ್ಕೆ ಒಯ್ಯುವುದು ಉತ್ತಮವೆಂದೆಣಿಸಿ ಶ್ರೀಪರಾಂಕುಶ ಪರಕಾಲ 
ಯತಿರಾಜರೇ ಮೊದಲಾದ ಆಳ್ವಾರ್‌ ಆಚಾರ್ಯರನ್ನು ಅವತರಿಸುವಂತೆ 
ಮಾಡಿ ಅವರಿಂದ ಲೋಕವು ಉಜ್ಜಿ ೇಸುವಂತೆ ಮಾಡಿದರೂ ಆಗಾಗ 
ಅಚಾರ್ಕರುಗಳನ್ನ್ನ ಅವತರಿಸುವಂತೆ ಮಾಡಬೇಕೆಂದು ಸಂಕಲ್ಪಿಸಿ ಒಂದೊಂದು 
ಕಾಲವಿಫ ಕೇಷಗಳ್ಲಿ ಉತ್ತಮೋತ್ತಮ ಗುಣಗಣ ಸಂಪನ್ನರಾದ ಆಚಾರ್ಯ 








7 


ಸಾರ್ವಭೌಮರನ್ನು ಅವತರಿಸುವಂತೆ ಮಾಡಿ ಲೋಕೋದ್ಧಾರವನ್ನು ಮಾಡು 
ತ್ತಿರುವುದು ಆಯಾಯಾ ಅದಶಾರಕಾಲದನ್ನಿದ್ದ ಕೆಲವರಿಗೆ ತಿಳಿದಿದ್ದ ಎಷ 


ಭಗನದ್ರಾಮಾನುಜರ ಅವತಾರ 
ಈ ಹಿಂದೆ ನಿರೂಪಿಸಿದ ಪ್ರೆಕಾರೆ ಕಲಿಯುಗದ 4118 ವರ್ಷಗಳು 
ಕಳೆದಂ 4119ನೆಯ ಶಾಲಿವಾಹನ ಶಕಾಬ್ದ 940ನೆಯ ಕ್ರಿಸ್ತಾಬ್ದ 1017 
ನೆಯ ಪಿಂಗಳವರ್ಷ-ಮೇಷಮಾಸ-ಆದ್ದ್ರಾನಕ್ಷತ್ರದಲ್ಲಿ ತಮಿಳುನಾಡಿಗೆ ಸೇರಿದ 
ತುಂಡೀರಮಂಡಲಾನ್ತರ್ಗತವಾದ ಪ್ರೀ ಪೆರುಂಬದೂರ್‌ ಎಂಬ ಅಗ್ರಹಾರದಲ್ಲಿ 
ನೆಲಸಿದ್ದ ಮಹಾಯಾಜ್ಞಿಕರೊ, ಮಹಾದೈವಭಕ್ತರೂ, ಪರಿಶುದ್ಧಾಂತರೆಂಗರೂ 
ಆದ ಅಸೂರಿಕುಲತಿಲಕರಾದ ಶ್ರೀ ಕೇಶವ ಸೋಮಂಯಾಜಿಗಳಿಗೆ ಶ್ರೀಶೈಲ 
ಪೂರ್ಣರ ಸೋದರಿಯಾದ ಕಾಂತಿಮತಿಯಲ್ಲಿ ಭಗವದ್ರಾಮಾನುಜಾಚಾರ್ಕರಾಗಿ 
ಅವತರಿಸಿ ದರ್ಶನ ಸ್ಥಾಪಕ ಪರಮಾಚಾರ್ಕರೆನಿಸಿಕೊಂಡರು. 


ನಮ್ಮ ಕುಲಕೂಟಿಸ್ಮರಾದ ಶ್ರೀಕಾಮಮಿತ್ರರ ಅವತಾರ 
ರಾವಕಾನಂಜರ ಸೋದರಿಯೊ. ಶ್ರೀಕೇಶವ ನಾ 
ಪುಶ್ರಿಯೂ ಆದ ಫ್ರೀಮಂಗವಲ್ಲಿಯಾರ್‌ ಅವರಲ್ಲಿ ತುಂಡೀರಮಂಡಲಾಂ 
ವಾದ ಶಿರುವಹೀಂದ್ರಪುರಕ್ಕೆ ಸಮೀಪದಲ್ಲಿರುವ ಶ್ರೀಮಂಗಲವೆಂಬ ed 
ದಲ್ಲಿ ವೇದವಿದ್ಯಾವ್ರುತಸ್ನಾತರೊ ಸಾಂಗೋಪಾಂಗ ವೇದಶಾಸ್ತ್ರಪಾರಂಗತರೂ 
ಸದಾಚಾರ ಸಂಪನ್ನರೂ, ಭಗವದ್ಭಕ್ತರೂ, ಮಹಾಶ್ರೋತ್ಲಿಯರೊ ಅತ್ರಿ 
ಮಹರ್ಷಿಗಳ ಸಂತಾನದಲ್ಲಿ ಜನಿಸಿದವರೂ ಆದ ಯಜ್ಞದೀಕ್ಷಿತರನ್ನು 
`“ಸರ್ವಕ್ರತಾು ದೀಕ್ಷಿತ''ರೆಂದೂ "“ಆಶ್ರೇಯ ಯೆಜ್ಞದೀಕ್ಷಿತರೆಂದೂ ಕರೆಯೆ 
ತ್ತಿದ್ದರು. ಇವರಿಂದ ಹಿಂದೆ ನಿರ್ದೇಶಿಸಿರುವ. ಮಾಗಲವಲ್ಲಿಯಾರಲ್ಲಿ 
952ನೇ ವರ್ಷ ಅಂದರೆ ಕಲಿಯುಗಾದಿ 4146ನೆಯ, ಶಾಲಿವಾಹನ ಶಕ 
946ನೆಯ, ಕ್ರಿ.ಶ. 1040ನೆಯೆ ಭಾವವರ್ಷದ ಮಿಥುನಮಾಸ ಶುಕ್ಲ 
ಸಪ್ತವಿಯ ಪ್ರ ರ್ವ ಫಾಲ್ಗುನೀ ನಕ್ಷತ್ರದಲ್ಲಿ ಶ್ರೀರಾಮಮಿಶ್ರರು ಅವತರಿಸಿ 
ದರು. 








8 


ನಾಮಕರಣ 
ನಂತರೆ ಭಗವದ್ರಾಮಾನುಜಾಚಾರ್ಯರು ತಮ್ಮ ಸೋದರಳಿಯಂದಿರ 
ಸರ್ವಲಕ್ಷಣ ಸಂಪನ್ನತೆಯನ್ನೂ ಗಾಂಭೀರ್ಯವನ್ನೂ ಅನ್ಯಾದೃಶವಾದ 
ತೇಜಸ್ಸನ್ನೂ ಗಮನಿಸಿ ಈ ಮಗುವಿನ ತಾಯಿತಂದೆಗಳಂ ಶ್ರೀರಾಮಚಂದ್ರನ 
ಗುಣಗಣಶ್ರವಣಕೀರ್ತನದಲ್ಲಿ ಯಾವಾಗಲೂ ಮಗ್ಗರಾಗಿರುವುದನ್ನು ಕಂಡು 


""ರಾಮಮಿಶ್ರ'' ಎಂಬುದಾಗಿ ನಾಮಕರಣವನ್ನು ಮಾಡುವಂತೆ ಸೂಚಿಸಿದರು. 
ಆ ಪ್ರಕಾರ ನಾಮಕರಣವೂ ಆಯಿತು. 
ಶಾಸ್ತ್ರಾ ಭ್ಯಾಸ 

ಶರಚ್ಚಂದ್ರೆನಂತೆ ಆಹ್ಲಾದಕರರಾಗಿ ಬೆಳೆದ ಶ್ರೀರಾಮಮಿಶ್ರಾಚಾರೈರಿಗೆ 
ಬಾಲಭಾವದಲ್ಲಿರಬೇಕಾದ ““ಬಾಲಸ್ತಾವತ್‌ ಕ್ರೀಡಾಸಕ್ತಃ'' ಎಂಬಂತೆ ಆಟ 
ಪಾಟಗಳಲ್ಲಿ ಅಭಿರುಚಿ ಇರದೆ ಭಗವದ್ಗುಣಾಕರ್ಣನದಲ್ಲಿ ಅತೀವ ಆಸಕ್ತಿ 
ಇದ್ದಿತು. ಈ ರೀತಿಯಲ್ಲಿದ್ದ ಇವರಿಗೆ ತಮ್ಮ ತಂದೆಯವರಲ್ಲೇ ಉಪನಯನ 
ಪಂಚೆಸಂಸ್ಕಾರಗಳನ್ನು ಪಡೆದು ಸಾಂಗವೇದಾಧ್ಯಯನವನ್ನು ಮಾಡಿ ನ್ಯಾಯ 
ವ್ಯಾಕರಣ ಅಲಂಕಾರ ಮೀಮಾಂಸಾ ವೇದಾಂತಶಾಸ್ತ್ರಗಳನ್ನೂ ಅಭ್ಯಸಿಸಿದರು. 

ಭಗವದ್ರಾಮಾನುಜರನ್ನು ಆಚಾರ್ಯರನ್ನಾಗಿ ವರಿಸುನಿಕೆ 

ಅನಂತರ ವೇದಾಂತಾರ್ಥ ವಿಶೇಷಗ್ರಹಣಕ್ಕಾಗಿ ಶ್ರೀಮಂಗಲಾಗ್ರಹಾರ 
ದಿಂದ ಶ್ರೀರಂಗಕ್ಕೆ ದಯಮಾಡಿಸಿ ಅಲ್ಲಿ ನೆಲೆಸಿದ್ದ ತಮ್ಮ ಸೋದರ 
ಮಾವಂದಿರಾದೆ ಭಗವದ್ರಾಮಾನುಜರನ್ನು ಆಚಾರ್ಯರನ್ನಾಗಿ ವರಿಸಿದರು- 
ಆಗ ಶ್ರೀರಾಮಮಿಶ್ರಾಚಾರ್ಯರ ಅನನ್ಯಸಾಮಾನ್ಯವಾದ ಮೇಧಾವಿಲಾಸ 
ವನ್ನೂ ತಮ್ಮಲ್ಲಿ ಇರುವ ಮನೋಭಾವ ವೈಶಿಷ್ಟ್ಯವನ್ನೂ ಕಂಡು ಹಿಗ್ಗಿದ 
ಭಗವದ್ರಾಮಾನುಜರು ತಾವು ಪರಿಷ್ಕರಿಸಿದ ವ್ಯಾಸ ಬೋಧಾಯನಾದಿಗಳಿಂದ 
ಪರಂಪರೆಯಾಗಿ ಬಂದು ವಿಶಿಷ್ಟಾದ್ವೈತ ಉಪನಿಷತ್‌ ಸಿದ್ಧಾಂತವನ್ನು 
ಆಸೇತು ಹಿಮಾಚಲ ಪ್ರಚುರಪಡಿಸಿ ಪ್ರಶಿಷ್ಠಿಸಲು ಸಮರ್ಧ ವ್ಯಕ್ತಿಯೆಂದು 
ಭಾವಿಸಿ ವಿಶಿಷ್ಟಾದ್ವೈತ ಸಿದ್ಧಾಂತ ಸಾಮರ್ಥ್ಯವನ್ನು ಪಡೆಯಲೆಂದು 
ಆಶೀರ್ವದಿಸಿ ತಾವು ಬರೆದ ಶ್ರೀಭಾಷ್ಯ ಭಗವದ್ವಿಷಯಗಳ ಸಿದ್ಧಾಂತ ರಹಸ್ಕ 
ಗಳನ್ನು ಉಪದೇಶಿಸಿದರು. 


9 


ಶ್ರೀರಾಮಮಿಶ್ರರು ಭಗವತ್ಪಾರಿಷದರ ಅಂಶದಿಂದ 
ಜನಿಸಿರುವರೆಂಬ ಭಾವನೆ 


ಳಿ ೧೧ ಗ ಗಣೆ ಹ ಮರುಳ ರುಣ 0% ಗ! 
ತರುಪಾಯ ಇವರಲ್ಲಿದ್ದ ನಿಷ್ಕೃಷ್ಟವಾದ ರಾಸ್ತ್ರಜ್ಞಾನವನ್ನು ಕಂಡಂ 


ಜಿರಗಾದ ವಿದ್ವದ್ವರೇಣ್ಯರು ಭಗವದ್ದಾಮಾನುಜರನ್ನು ಹೇಗೆ ಆದಿಶೇಷನ 
ಅವತಾರವೆಂದೂ ವಿಷ್ಣಕ್ಸೇನನ ಆದತಾರವೆಂದೂ ಪೆಂಚಾಯುಧಾವತಾರ 
ವೆಂದೂ ನಮ್ಮಾಳ್ವಾರ್‌ರ ಅವತಾರವೆಂದೂ ಹೇಳುವಂತೆ ನಮ್ಮ ಕುಲಕೂಟಸ್ಥ 
ರಾದ ಪ್ರೀರಾಮಮಿಶ್ರಾಚಾರ್ಯರನ್ನು ಪರಮಾತ್ಮನ ಶೇಷಭೂತರಾದ ವನ 


ಮಾಲಾಂಶಸಂಭೂತರೆಂದೂ ಮಧುರಕವಿಗಳ ಅವತಾರವೆಂದೂ ಉಲ್ಲೇಖಿಸು 
ತ್ತಿದ್ದರು. 


ಆಚಾರ್ಯಾ ಧೀನತೆಯ ವಿಶೇಷ ಪ್ರಜಾರ 

ಆ ಕಾಲಕ್ಕೆ ಸರಿಯಾಗಿ ಚಾರ್ವಾಕ-ಬೌದ್ಧ-ಸಾಂಖ್ಯ ಪ್ರಕ್ರಿಯಾನು 
ಯಾಯಿಗಳ ಸಿದ್ಧಾಂತಕ್ಕೆ ಸಿಲುಕಿ ಮಾಯಾವಾದವೇ ಪ್ರೆಪಂಚದನ್ಲಿ 
ಹ್ಯಾಪಿಸುತ್ತಿರಲು ನಮ್ಮ ಶ್ರೀ ರಾಮಮಿಶ್ರಾಚಾರ್ಯರು ಭಗವದ್ರಾಮಾನುಜರೆ 
ಅಪ್ಪಣೆ ಮೇರೆಗೆ ಆಸೇತು ಹಿಮಾಚಲ ಸಂಚರಿಸಿ ಜಗತ್‌ ಸೆಶ್ಯತ್ತ ಪದ ಸ್ಥಾಪನೆ 
ಯನ್ನು ನಮ್ಮಾಳ್ವಾರರಿಂದ ಪ್ರಚಾರಕ್ಕೆ ಬಂದ ಪ್ರಪಶ್ತಿ-ಶಾಸ್ತ್ರಾರ್ಥವನ್ನೂ 
ಅಚರಣೆಗೆ ತಂದಿದ್ದಲ್ಲದೆ ಶಿಷ್ಕರಿಗೆ ಆಚಾರ್ಕರಲ್ಲಿ ಇರಬೇಕಾದ ಆಚಾರ್ಕಾ 
ಧೀನತೆಯ (ಪಾರತಂತ್ರ್ಯ) ಪರಾಕಾಷ್ಠೆಯನ್ನು ಜನಸಾಮಾನ್ಯರಿಗೆ ತಿಳಿಸಲು 
“ವೇರುನ್ನುಂ ನಾನರಿರ್ಯೇ”” ಎಂಬಂದಾಗಿ ಹೇಳಿದ ಮಧುರ ಕವಿಗಳಂತೆ 
ಭಗವದ್ರಾಮಾನುಜಾಚಾರ್ಕರೆ ಪಾದಾರವಿಂದಗಳನ್ನು ಬಿಟ್ಟು ನಮಗೆ ಬೇರೆ 
ಆರ್ರಯೆವಿಲ್ಲದೆಂಬ ಭಾವನೆಯನ್ನೂ ಬೆಳಸಿದರು. 





ಭಗವದ್ರಾಮಾನುಜರು ತಮ್ಮ ಶ್ರೀಭಾಷ್ಠ KA ವ್ಯಾಖ್ಯಾನ 
ಬರೆಯುವ ಬಗ್ಗೆ ಆದೇಶ 
ಈ ರೀತಿಯಲ್ಲಿ ಭಗವದ್ರಾಮಾನುಜಸಿದ್ಧಾಂತ ಕಾಲಕ್ಷೇಪ ಚತುರ 
ರಾದ ಇವರ ಗ್ರಂಥಾರ್ಥ ನಿರ್ವಾಹ ಸಾಮರ್ಥ್ಯವನ್ನು ಕಂಡ ಭಗವದ್ರಾ 


ಮಾನುಜರು ತಮ್ಮ ಬ್ಮಹ್ಮಸೂತ್ತ ಭಾಷ್ಕವಾದ "ಶ್ರೀ ಭಾಷ್ಯಕ್ಕೆ ದ್ಯಾಖ್ಮಾನ 


10 


ವನ್ನು ಬರೆಯಬೇಕೆಂದು ಆಜ್ಞಾಪಿಸಿದರು. ಅವಠ ಆಜ್ಞೆಯಂತೆ ಶ್ರೀಭಾಷ 
ವಿವರಣಂ'' ಎಂಬ ವ್ಯಾಖ್ಯಾನವನ್ನು ರಚಿಸಿದರು. ಇದನ್ನು ಪ್ರಮಾಣ 
ಪನ್ನಾಗಿ ಇಟ್ಟುಕೊಂಡು ಈಚೆಗೆ ಸಿದ್ಧಾಂತ ಪ್ರಜಾರಮಾಡಿದ ಆಚಾರ್ಯರೂ 
ಪುರೆಸ್ಕರಿಸಿದೆರೆದು ಶಪ್ರೀಮನ್ನಿಗಮಾಂತ ಮಹಾದೇಶಿಕರು. ಅಲ್ಲಲ್ಲಿ 
ಉಲ್ಲೇ ಖಿಸುವುದರಿಂದ ವ್ಯಕ್ತೆವಾಗಿದೆ. 

ಇದೂ ಅಲ್ಲದೇ ಪ್ರಿವುನ್ನಿಗವಕಾಂತ ವಂಹಾದೇಶಿಕರಂ ತಮ್ಮ "“ಯತ್ರಿ 
ರಾಜವಿಂಶತಿ''ಯಲ್ಲಿ “ಫ್ರೀ ರಾಮಮಿಶ್ರಾಚಾರ್ಯರನ್ನು ಶ್ರೀ ಭಾಷ್ಕಕಾರರ 
ಪಾದಗಳೆಂದು "ಯತೀಂದ್ರ ಚರಣಮ್‌'' ಎಂಬ ಮಾತಿನಿಂದ ಹೇಳಿದ್ದಾರೆ 
ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದುದನ್ನು ಕೇಳಿರುತ್ತೇವೆ. 


ಶ್ರೀರಾಮಮಿತ್ರರೆ ಸೋಮಯಾಗಾನುಷ್ಮಾನ 

ಇಂತಹ ಮಹೆನೀಯರು ಫ್ರೀರಂಗದಲ್ಲಿನ ಕಾವೇರಿ ತೀರದಲ್ಲಿ ತಮ್ಮ 

ಸೋದರ ಮಾವಂದಿರಾದ (ಪೂರ್ವಾಶ್ರಮದಲ್ಲಿ) ಭಗವದ್ರಾಮಾನುಜರ 

ಸಾನ್ನಿಧ್ಯದಲ್ಲೇ ಶ್ರೌತ ಪ್ರಕ್ರಿಯೆಯನ್ನನುಸರಿಸಿ ಯಾವ ಲೋಪವೂ ಬಾರ 
ದಂತೆ ಸೋಮಯಾಗವನ್ನು ಅನುಷ್ಠಿಸಿದರು. 


ಭಗವದ್ರಾಮಾನುಜರು ಬಿರುದು ನೀಡಿದ್ದು 
ತರುವಾಯ ಭಗವದ್ರಾಮಾನುಜರು ಇವರಿಗೆ ""ನೋಮಾಶಿಯಾಂರ್ಡಾ'' 
ಅಥವಾ '“ಸನೋಮಯಾಜಿಯಾಂರ್ಡಾ'' ಎಂದು ತಮಿಳ್‌ ಭಾಷೆಯಲ್ಲಿ 
“ಕ್ರತುನಾಥಾರ್ಯ'' ಎಂದು ಸಂಸ್ಕೃತದಲ್ಲೂ ನಾಮಕರಣ ಮಾಡಿ ಅಶೀರ್ವದಿಸಿ 
ದರು. 


ಭೆಗವದ್ರಾಮಾನುಜರು ಶ್ರೀರಾಮಮಿತಶ್ರರನ್ನು ಉಭಯೆ 
ಸಿಂಹಾಸನಾಧಿಪತೈದಲ್ಲಿ ಪ್ರತಿಸ್ಮಾ ಪಿಸಿದ್ದು 
ಮತ್ತಿ ಇವರಲ್ಲಿ ಕಂಡುಬಂದ ಬ್ರಹ್ಮಸೂತ್ರ ಭಾಷ್ಯ ಭಗವದ್ದಿ ಷಯ 
ಗ್ರಂಥಗಳ ಕಾಲಕ್ಷೇಪ ಹೇಳುವ ವೈಖರಿಯನ್ನು ಆಲಿಸಿ ಶ್ರೀಭಾಷ್ಯ 





ಭಗವದ್ವಿಷೆಯೋ ಭಯ ಸಿಂಹಾಸನಾ ಪತ್ಯಃ ಆದುದ 
ರಿಂದಲೇ ನೆಮ್ಮಗಳವರೆಗೂ ಭಗವದ್ದಿಷಯ ಕಃ ಕೇಪ ನಮ್ಮ 


11 
ಡಂಶೀಯರನ್ನು ಬಿಟ ವಿಂಕ್ಕ ಆಚಾರ್ಯರ ಸಂಬಂಧವಿಲ್ಲ. 


ಶ್ರೀರಾಮವಿಶ್ರರ ಯಾದವಾದ್ರಿ ಪ್ರಯಾಣ 

ಹೀಗೆ ಆಚಾರ್ಯರಿಂದ ಆಶೀರ್ವಾದ ಪಡೆದು ಶ್ರೀ ಮಂಗಲಾಗ್ರಹಾರಕ್ಕೆ 
ತೆರಳಿದ್ದರು. ಕಾಲಕ್ರಮದಲ್ಲಿ ಚೊಳೋಪದ್ರವದಿಂದ ಕರ್ನಾಟಕಕ್ಕೆ ಭಗವ 
ದ್ರಾಮಾನುಜರು ದಯಮಾಡಿಸಲು, ಶ್ರೀ ರಾಮಮಿಶ್ರಾಚಾರ್ಯರೂ “ದಕ್ಷಿಣದ 
ಬದರಿ” ಎನಿಸಿಕೊಂಡ ಯಾದವಾದ್ರಿ ಅಥವಾ ಮೇಲುಕೋಟೆಗೆ ದಯಮಾಡಿ 
ಸಿದರು. ಇಲ್ಲೇ ನೆಲಸಿರಬೇಕೆಂದು ಭಗವದ್ರಾಮಾನುಜರ ಆಜ್ಞೆಯಾದ 
ಕಾರಣ ಅದನ್ನು ಶಿರಸಾವಹಿಸಿ ಅಲ್ಲೇ ನೆಲಸಿ ಭಗವದ್ರಾಮಾನುಜಾಚಾರ್ಕರು 
ನಡೆಸಿಕೊಂಡು ಬಂದ ಕೈಂಕರ್ಯವು ಅವ್ಯಾಹತವಾಗಿ ನಡೆಯುಂವಂತೆ ಮಾಡಿ 
ಧನುರ್ಮಾಸದ ಮೊದಲನೇ ದಿನವಾದ "`“ಪಲ್ಲಾಂಡು ತೊಡಕ್ಕಂ'” ಎಂಬ 
ಕೈಂಕರ್ಯವನ್ನು ಇವರು ನೆರವೇರಿಸುತ್ತಾ ಬಂದು ಕಾಲಕ್ರಮದಲ್ಲಿ ಇವರ 
ವಂಶೀಯರಾದ ನಾವೂ ಸಹ ಈ ಕೈಂಕರ್ಯವನ್ನು ಮಾಡುತ್ತಾ ಬಂದಿರುವೆವು. 
ಈ ್ಹಶ್ರೀರಾಮಮಿಶ್ರಾಚಾರ್ಕರಿಗೆ  ಏಳನೇಯವರಾಗಿದ್ದು ಸರ್ವಶಾಸ್ತ್ರ 
ಸಂಚರಿಷ್ಟು ಪಂಚಾನನರೆಂದು ಕೊಂಡಾಡಲ್ಬಟ್ಟ ಆತ್ರೇಯ ಶ್ರೀ ಮೇಘನಾ 
ದಾರಿಸೂರಿಗಳು ಇದೇ ಯಾದವಾದ್ರಿಯಲ್ಲಿ ಇದ್ದರು. ಇವರು ಶ್ರೀಮನ್ನಿಗ 
ಮಾಂತ ಮಹಾದೇಶಿಕರಿಗಿಂತ ಹಿರಿಯರು. ಇವರ “"ನಯದ್ಕುಮಣಿ'' ಎಂಬ 
ಗ್ರಂಥದಲ್ಲಿ ಲಕ್ಷ್ಮಿದೇವಿಗೆ ಜೀವಕೋಟಿಯಲ್ಲಿ ಪ್ರವೇಶವಿರುವಂತೆ ತೋರುತ್ತೆ. 
ಆದರೆ ಆ ಅಂಶವು ಯಾವುದೋಕಾಲದಲ್ಲಿ ಯಾರಿಂದಲೋ ಪ್ರಕ್ಷಿಪ್ತವಾಗಿರ 
ಬೇಕೆಂದು ಹಿರಿಯರು ಹೇಳುತ್ತಿದ್ದರು. 


ಆಚಾರ್ಯರ ಅರ್ನಾಚೀನರು ಯಾದವಾದ್ರಿಯಿಂದ 
ಜೀರೆಡೆಗೆ ತೆರಳಿದ್ದು 


ಈ ರೀತಿ ಕೆಲವು ಶತಮಾನಗಳು ಕಳೆದ ಮೇಲೆ ಇವರೆ ಪರಂಪರೆ 
ಯವರು ಮೇಲುಕೋಟೆಯಲ್ಲಿ ವಾಸಿಸುತ್ತಿದ್ದು.ಮುನ್‌ಶೋಳಿಗಳ ಉಪದ್ರವ 
ದಿಂದ ಭಗವತ್‌ ಕೆ ೈಂಕರ್ಯಕ್ಕೆ ಅಡ್ಡಿಯುಂಟಾಗಲು ಆ ಮೇಲುಕೋಟೆಯನ್ನು 
ಬಿಟ್ಟು ಹುಲ್ಲುಗುಂಡಿ ಗ್ರಾಮ, ಬೈಲಹಳ್ಳಿ ತೊರೆದಳ್ಳಿ ಶಾಂತಿಗ್ರಾಮ ಮತ್ತು 





12 


ನುಗ್ಗೇದಳ್ಳಿ (ವಿಜಯ ಸೋಮನಾಧವುರೆ) ದೊದಲಾದ ಅಗ್ರಹಾರಗಳಿಗೆ 
1| 
ಬಂದಾ ಸೇರಿದರು. 


ವಿಜಯ ಸೋಮುನಾಥಪುರನೆಂಬ ನುಗ್ಗೆ ಹಳ್ಳಿ 
ಅಗ್ರಹಾರದ ನಿರ್ಮಾಣ 


ಈ ವಿಜಯ ಸೋಮನಾಥಪುರವೆಂಬ (ನುಗ್ಗೇಹಳ್ಳಿ) ಅಗ್ರಹಾರವನ್ನು 
ೂಯ್ಗೆಳ ಸೋಮೇಶ್ವರ ರಾಯನೆ ದಂಡನಾಯಕನಾದ ಬೊಮ್ಮಾಣ್ಣನು 
.ಶ. 1246ರಲ್ಲಿ ನಿರ್ಮಿಸಿ ಇಲ್ಲಿ ತ್ರಿಕೂಟ ದೇವಾಲಯವನ್ನು ಕಟ್ಟಿಸಿ, 
ಲ್ಲಿ ಚನ್ನಕೇಶವಸ್ವಾಮಿ ಶ್ರೀ ಲಕ್ಷ್ಮಿನರಸಿಂಹಸ್ವಾಮಿ ಹಾಗೂ ಶ್ರೀ 
ಗೋಪಾಲಕೃಷ್ಣ ಸ್ವಾಮಿ ಇವರುಗಳ ದಿವ್ಯ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿ 
ಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. 


G (ಟ್‌ 


ಹೀಗೆ ಸುಮಾರು ಮುನ್ನೂರು ವರ್ಷಗಳ ತರುವಾಯ ಕೇಶವಾಚಾರ್ಯ 
ರೆಂಬ ಮೌದ್ಧಲ್ಯ ಗೋತ್ರದವರಿಗೆ ಕನಸಿನಲ್ಲಿ ಶ್ರೀ ಲಕ್ಷ್ಮಿನರಸಿಂಹಸ್ವಾಮಿಯು 
ತನ್ನ ಸೇವಕನಾಗಿರೆಬೇಕೆಂದು ಆಜ್ಞಾಪಿಸಲು ಅಲ್ಲಿಂದ ಮುಂದೆ ಆ ಕೇಶವಾ 
ಚಾರ್ಯರ ವಂಶದವರೆಲ್ಲಾ ನುಗ್ಗೇಹಳ್ಳಿಯ ಲಕ್ಷ್ಮಿನರಸಿಂಹನನ್ನೇ ಕುಲ 
ದೇವರೆಂದು ಅವನನ್ನೇ ಪೂಜಿಸಿ ಅವನಲ್ಲೇ ಪ್ರಾರ್ಥನಾದಿಗಳನ್ನು ಮಾಡಿ 
ಇಷ್ಟಾರ್ಥವನ್ನು ಪಡೆಯುತ್ತಿದ್ದರು. ಈಗಲೂ ಅದೇ ಪದ್ಧತಿಯಿದೆ. 


ನಮ್ಮ ಹಿಂದಿನವರನ್ನು ನುಗ್ಗೆ (ಹಳ್ಳಿಗೆ ಕರೆತಂದದ್ದು 

ಹೀಗೆ ಕೆಲವು ಕಾಲ ಕಳೆದ ಮೇಲೆ ಈ ಮೌದ್ಧಲ್ಯ ಗೋತ್ರದ 
ಹೆಬ್ಬಾರ್‌ ಅಯ್ಕಂಗಾರ್ಕರ ಪರಂಪರೆಗೆ ಸೇರಿದವರು. ದೇವರೆ ಸೇವೆಗೆ 
ಹೋಗಬೇಕಾದಾಗ ಆಚಾರ್ಯರನ್ನು ಮುಂದಿಟ್ಟುಕೊಂಡು ಹೋಗುವುದು 
ಸೂಕ್ತ, ಆದರೆ ನಮ್ಮ ಆಚಾರ್ಯರು ಹುಲ್ಲುಗುಂಡಿ ಮೊದಲಾದ ಗ್ರಾಮಗಳಲ್ಲಿ 
ನೆಲೆಸಿದ್ದಾರೆ. ಅವರೆನ್ನು ಆಗಾಗ ಕರೆತರುವುದು ಸ್ವಲ್ಪ ಕಷ್ಟಸಾಧ್ಯವೆಂದು 
ಭಾವಿಸಿ ಆ ಕಡೆಯಿಂದ ಆಚಾರ್ಯರ ಎರಡು ಕುಟುಂಬಗಳನ್ನು ನುಗ್ಗೇಹಳಿ ಗೆ 
ಆಹ್ವಾನಿಸಿ ನೆಲಸುವಂತೆ ಮಾಡಿದರು. 


13 


ನಮ್ಮ ಪಿತಾಮಹರ ಜನನ ಮತ್ತು ಅವರ ವಿದಾ ೈಭ್ಯಾಸ 


ಈ ಪ್ರಕಾರ ಇದ್ಲಿ ನೆಲಸಿದ್ದ ಮಹಾಜ್ಞಾನಿಗಳೂ ಅನುಷ್ಠಾನ 
ಸಂಪನ್ನರೂ ಆದ ನಮ್ಮ ಪ ಪಿತಾಮಹರಾದ ಫ್ರಿ ದನ ಓೈಸಿಂಹಾರ್ಯ ಮಹಾ 
ದೇಪಕೆರಿಂದ ಕ್ರಿ.ಶ. 1842ರಲ್ಲಿ ನ ನಮ್ಮ ಪಿತಾಮಹರಾದ ಪ್ರೀ ರಾಮವಿಶ್ರಾ 
ಚಾರ್ಕರು ಅವತರಿಸಿದರು. ಇವರೊ ಸಹ ತಮ್ಮ ತಂದೆಯವರಲ್ಲಿ ಉಪ 
ನಯನ-ಪಂಚೆಸಂಸ್ಕಾರಾದಿಗಳನ್ನು ಪಡೆದು ನಾಟಕಾಂತ ಸಾಹಿತ್ಯ ಮತ್ತು 
ನ್ಯಾಯಶಾಸ್ತ್ರ ಪ್ರಕರಣ ಗ್ರಂಥವನ್ನು ಅಭ್ಯಾಸಮಾಡಿ ಜೇಡ್‌ ಶಾಸ್ತ್ರಕ್ಕೆ 
ಉಪಕಾರಕವಾದ ನ ಸವೀನನ್ಮಾಯ ಶಾಸ್ತ್ರದ ಉನ್ನತ ವ್ಯಾಸಂಗಕ್ಕಾ ಗ ಮೈಸೂರಿಗೆ 
ದಯಮಾಡಿಸಿದರು. ಮೈಸೂರಿನಲ್ಲಿ ಆಗ ಆಳುತ್ತಿದ್ದ ಮುಮ್ಮಡಿ 
ಕೃಷ್ಣರಾಜ ಒಡೆಯರ್‌ ಅವರಿಂದ ಆರಂಭಿಸಲ್ಪಟ್ಟು ಹತ್ತನೇ ಚಾಮರಾಜ 
ಒಡೆಯರ್‌ರವರ ಪೋಷಣೆಗೆ ಸಹಾಯಕರಾಗಿದ್ದ ದಿವಾನ್‌ plone 
ಇವರಿಂದ ಪು ್ರತಿಷ್ಠಿತವಾದ ಮೈಸೂರಿನ ಶ್ರೀಮನ್ಮ; ಹಾರಾಜ ಸಂಸ್ಕೃತ 
ಯಲ್ಲಿ  ಉಪಾಧ್ಯಾಯೆರೊ, ಆಸ್ಥಾನ ವಿದ್ವಾಂಸರೂ ಹಟ 
ಪಾರಂಗತರೂ ಜನ್ಮ ಕವಿಗಳೂ ಆದ ಪಂಡಿಶರೆತ್ನಂ ಕವಿ ವರದಾಚಾರ್ಯಸ್ವಾಮಿ 
ಗಳಲ್ಲಿ ಶಿಷ್ಯ ವೃ ತ್ರಿಯನ್ನು ಮಾಡಲು ಆರು. ತಿಂಗಳು ಪ್ರತೀ ಕಿಸಿದನೂತರ 
ಅವರ ಅನ್ಯಾದೃಶವಾದೆ ಕೃಪೆಗೆ ಪಾತ್ರರಾಗಿ ನ್ಯಾಯ ಶಾಸ್ತ್ರದಲ್ಲಿ ಉನ್ನತ 
ಮಟ್ಟದ ಜ್ಞಾನವನ್ನು ಸಂಪಾದಿಸಿದರು. ಇದೇ ಸಮಯದಲ್ಲಿ ಶೃಂಗೇರಿ 
ರಾರದಾಪೀಠದೆ ನೃಸಿಂಹಭಾರತೀ ಲ್ರೀಗಳು (ಪೂರ್ವಾಫ ಶ್ರಮದಲ್ಲಿ) ಸಹ 
ಧ್ಯಾಯಿಗಳಾಗಿದ್ದರು. 


ನಮ್ಮ ಪಿತಾಮಹರಿಗೆ ಭದ್ರಾ ಚಲದಲ್ಲಿ ತಂಗಿದ್ದಾಗ 
ತಿರುಪ್ಪು ಕಳಿ ಸ್ವಾಮಿಗೆಳೆ ಭೇಟ 
ಹೀಗೆ ನ್ಯಾಯಶಾಸ್ತ್ರದ ಉನ್ನತ ವ್ಯಾಸಂಗವನ್ನು ಮುಗಿಸಿ ವಾದ 
ಸಾಮರ್ಥ್ಯವನ್ನು ಪಡೆದು ಅನೇಕ ವಿದ್ವತ್‌ ಸಭೆಗಳಲ್ಲಿ ಭಾಗವಹಿಸಿ 
ಸ್ವಗ್ರಾಮಕ್ಕೆ ಹಿಂದಿರುಗಿ ತಮ್ಮ ದೊಡ್ಡಪ್ಪನವರಾದ ಶ್ರೀ ಗೋಪಾಲಾಚಾರ್ಕ 
ಮಹಾದೇಶಿಕರಲ್ಲಿ ಉಭಯ ವೇದಾಂತ ಶಾಸ್ತ್ರಾಧ್ಯಯನ ಮಾಡಿ ಸತ್ತಂ 
ಪ್ರೆದಾಯವನ್ನರಿತು ಅವರಲ್ಲೇ ಪ್ರಪೆತ್ತಿಯನ್ನು ಅನುಷ್ಠಿಸಿ ಶಿಷ್ಕೋಪದೇಶ, 


14 


ಜ್ಞಾನಪ್ರೆಸಾರ ಮಾಡಂತ್ತಾ ತಮ್ಮ ಪರಮ ಶಿಷ್ಯರಾದ ವಿಳ್ಳಪುರಂ 
ತಾಶೀಲ್ಹಾರ್‌ ರಾಮಸ್ವಾಮಿ ಐಯ್ಯಂಗಾರ್ಯರು ತಮಿಳ್‌ನಾಡಿನ ಭದ್ರಾಚಲ 
ವೆಂಬ ಗ್ರಾಮದಲ್ಲಿ ಅಧಿಕಾರದಲ್ಲಿದ್ದಾಗ ಅವರೊಡನೆ ಅಲ್ಲಿಗೆ ದಯಮಾಡಿಸಿ, 
ತಮ್ಮ ಜೊತೆಯಲ್ಲಿ ಶಾಸ್ತ್ರ ವ್ಯಾಸಂಗಕ್ಕಾಗಿ ಬಂದ ತಮ್ಮ ಸಹೋದರರಾದ 
ಶ್ರೀನಿವಾಸ ಮಹಾದೇಶಿಕರಿಗೆ ಕಾಲಕ್ಷೇಪಕಾಲವನ್ನು ಬಿಟ್ಟು ಉಳಿದ ಸಮಯ 
ದಲ್ಲಿ ನ್ಯಾಯಶಾಸ್ತ್ರ ಪ್ರವಚನವನ್ನು ಮಾಡುತ್ತಿದ್ದರು. 
ತಮಿಳುನಾಡಿನಲ್ಲಿ ನಮ್ಮ ಪಿತಾಮಹರಿಗೆ 
“ತೆರ್ಕಸಿಂಹ” ಎಂಬ ಬಿರುದು ಬಂದದ್ದು 

ಇದೇ ಸಮಯದಲ್ಲಿ ಕಾಂಚೆಮಂಡಲಕ್ಕೆ ತಿಲಕಪ್ರಾಯರಾಗಿದ್ದು ಮಹಾ 
ವಿದ್ವಾಂಸರೂ ಚತುಶ್ಯಾಸ್ತ್ರಧುರಂಧರರೂ ಸಾಂಗವೇದಾಧ್ಯಯನಸಂಪನ್ನರೂ 
ಇಪ್ಪತ್ತೊಂದು ರಾಜರಿಗೆ ಗುರುಗಳೂ ಆದ, ಮಹಾಮಹೋಪಾಧ್ಯಾಯರೂ 
ತಿರುಪ್ಪುಕ್ಕುಳಿ ಅಪ್ಪಾ ಎಂದು ಪ್ರಸಿದ್ಧರಾದ ಶ್ರೀಕೃಷ್ಣ ತಾತಾಚಾರ್ಯಸ್ವಾಮಿ 
ಗಳಿಂದ ಕಳುಹಿಸಲ್ಪಟ್ಟ ಶ್ರೀ ವಿಜಯರಾಘವಾಚಾರ್‌, ಕುರುಚ್ಚಿ ರಂಗಾಚಾರ್‌ 
ಎಂಬ ಇಬ್ಬರು ಶಿಷ್ಯರ ಮೂಲಕ ನಮ್ಮ ಪಿತಾಮಹರಾದ ರಾಮವಿಂಶ್ರಾ 
ಚಾರ್ಯರ ಪರಿಚಯವನ್ನು ಹೊಂದಿ ಅವರ ಸ್ವಗ್ರಾಮವಾದ ತಿರುಪ್ಪುಕ್ಕುಳಿ 
ಯಲ್ಲೇ ಕೆಲ ದಿನಗಳಿದ್ದು ಅಲ್ಲಿಂದ ಕಂಚೀ ಗರುಡೋತ್ಸವ ದರ್ಶನಕ್ಕೆ ತಾತಾ 
ಚಾರ್ಯಸ್ವಾವಿಂಗಳೊಡನೆ. ದಯಮಾಡಿಸಿ ಆ ಪ್ರಾಂತ್ಯದ ಪಂಡಿತರಿಂದ 
"`ತರ್ಕಸಿಂಹಃ'' ಎಂಬ ಬಿರುದನ್ನು ಪಡೆದು ಮತ್ತೆ ತಮ್ಮ ಸ್ವಗ್ರಾಮವಾದ 
ನಂಗ್ಗೇಹಳ್ಳಿಗೆ ಹಿಂದಿರುಗಿ ತಮ್ಮ ಅನುಷ್ಠಾನ, ಪುರಾಣ ಪ್ರವಚನ, ಶಾಸ್ತ್ರ 
ಪ್ರವಚನ, ಶಿಷ್ಯೋಪದೇಶಾದಿಗಳನ್ನು ಮಾಡುತ್ತಾ ಗೃಹಸ್ಮಾಶ್ರಮದಲ್ಲಿದ್ದು 
ತಮ್ಮ ಕರ್ತವ್ಯನಿರತರಾಗಿದ್ದರು. 

ಕರ್ನಾಟಕದಲ್ಲಿ ಇಪುರಾಜಸಿಂಹ?” ಎಂಬ ಜಿರುವು ಬಂದಿದ್ದು 

ಒಂದಾನೊಂದು ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಅರೆಕೆಲಗೂಡು 
ತಾಲ್ಲೂಕು. ರಾಮನಾಥಪುರೆ ಗ್ರಾಮಕ್ಕೆ ಶಿಷ್ಯರ ಪ್ರಾರ್ಥನೆಯ ಮೇಲಿ 
ದಯಮಾಡಿಸಿ ಪ್ರಥಮೈಕಾದಶಿ ದಿನದಂದು ಶ್ರೀಮದ್ಭಾಗವತದ “ರುಕ್ಮಿಣೀ 
ಕಲ್ಯಾಣ ಘಟ್ಟ''ದ ಪ್ರವಚನವನ್ನು ಮಾಧ್ವ ಸಂಪ್ರದಾಯಸ್ವರ ಭಾಗ 


15 


ನತೋಪನ್ಕಾಸಕ್ಕಿಂತಲೂ ಮಿಗಿಲಾದ ರೀತಿ ಹೂ. ವೇದಾಂತಾರ್ಥಗರ್ಭಿತ 
ದಾಗಿ ಪ್ರ ವಚನ 'ಮಾಡುತ್ತಿ ರುವಾಗ ಉಡುಪಿಯ ಅಷ್ಟ ಮಠಗಳಲ್ಲೊಂದಾದ 
ಸುಬ್ರಹ್ಮಣ್ಯ ಮಠಾಧೀಶರು ರ ಆಗಮಿಸಿ ತಂಗಿದ್ದು ಈ 
ಅನ್ಯಾದೃಶವಾದ ಶ್ರೀಮದ್ಭಾಗವತ ಪ್ರೆವಚನವನ್ನು ಕೇಳಿದನಂತರೆ ಹತ್ತಿರ 
ದಿಂದಲೇ ಕೇಳಲು ಆಚಾರ್ಯರು ಪ್ಲ ಧ್ರ ವಚೆನೆ ಮಾಡುತ್ತಿ ದ್ದ ಶ್ರೀಪಟ್ಟಾಭಿರಾಮ 
ಸ್ವಾಮಿ ದೇವರ ಸನ್ನಿ ಧಿಗೆ "ದಯಮಾಡಿಸಿ ಸುಶ್ರಾವ ಪಾದ ಪ್ರವಚನವನ್ನು 
ಆಲಿಸಿ ಆನಂದಿಸಿ ತಮ್ಮ ಅಮೃತಹಸ್ತದಿಂದ ಜರೀಶಾಲು ಜೋಡಿಯನ್ನು 
ಒತ್ತಾಯದಿಂದ ಹೊದಿಸಿ ಗೌರವಿಸಿದರು. ಮತ್ತು “ಪ್ರರಾಣಸಿಂಹ'' ಎಂಬ 
ಬಿರುದನ್ನು ಅವರಿಗೆ ಸಲ್ಲಿಸಿದರೆಂದು ತಿಳಿದುಬರುತ್ತೆ. 
ನಮ್ಮ ಪಿತಾಮೆಹರಿಗೆ ದ್ವಿತೀಯ ವಿವಾಹ ಪ್ರಾಪ್ತಿ 

ಹೀಗೆ ಕಾಲವನ್ನು ಕಳೆಯುತ್ತಿದ್ದ ನಮ್ಮ ಟ್‌ ಮೊದಲನೇ 
ದಿತಾಮಹಿಯವರಲ್ಲಿ ಒಬ್ಬ ಮಹಾಮೇಧಾವಿಗಳೂ ಶಾಸ್ತ್ರಜ್ಞರೂ ಆದ 
ಪುತ್ರರು ಜನಿಸಿದ್ದರು. ಅವರು ಮತ್ತು ನಮ್ಮ ಪಿತಾಮಹಿಯರೊ ದೈವಾಧೀನ 
ರಾಗಲು ಮಹತ್ತರವಾದ ಶೋಕಕ್ಕೆ ಎಡೆಯಾಗಲು ವಿರಕ್ಷ die ಕಾಲ 


ಕಳೆಯುತ್ತಿರಲಂ ಶಿಷ್ಯರ ಒತ್ತಾಯದಿಂದ ದ್ವಿತೀಯ ವಿವಾಹದಲ್ಲಿ 
ರಾದಾಗ ತಮಿಳುನಾಡಿನ ಕಡೆಯಿಂದ ಮತ್ತು ಕನ್ನ: ಡ ನಾಡಿನ ಯಾದ 


ಕನ್ಯಾಪರಿಗ್ರಹ ಪ್ರಾರ್ಥನೆ ಬಂದೊದಗಲು ಯಾವ ನಾಡಿನ ಕನ್ಯಾಪರಿಗ್ರಹ 
ಮಾಡಬೇಕೆಂಬ ಸಂದೇಹಬರಲು ತಮ್ಮ ಆರಾಧ್ಯ ದೇವರಾದ ನುಗ್ಗೆಹಳ್ಳಿ 
ಶ್ರೀಲಕ್ಷ್ಮೀನರಸಿಂಹಸ್ವಾಮಿಯ ಆದೇಶದಂತೆ ಸಂಬಂಧ A 
ಆಲೋಚಿಸಿ ಆ ಸಮಯದಲ್ಲಿ ನಂಗ್ಲೆ ಹಳ್ಳಿ ಯ ದೇವಸ್ಥಾನಲ್ಲಿ ಅರ್ಚಕರಾಗಿದ್ದ 
ಅಣ್ಣಾ ಜಿಭಟ್ಟ ರನ್ನು ಕರೆಸಿ ಈ ವಿಚಾರವನ್ನು ಶ್ರಿ ಲಕ್ಷ *ನರಸಿಂಹಸ್ವಾ ಮಿ 
ಯಲ್ಲಿ ಅರಿಕೆಮಾಡಿ ತಿಳಿಸಬೇಕೆಂದು ಹೇಳಲು A ಪಕಾರ ನಾಲ್ಕೈದ 
ದಿನಗಳು ಕಳೆದ ಮೇಲೆ ಆ ಅರ್ಚೆಕರ ಸ್ವಪ್ನೆದಲ್ಲಿ Wg ಜಂ ಜ್‌ 
ವನ್ನು ಮಾಡುವುದಂ ಶ್ರೇಷ್ಠವೆಂದು ಸ್ವಾ fe ಅಪ್ಪಣೆ ಕೊಡಿಸಲು 


ಪ್ರಕಾರ ಹಾಸನ ಜಿಲ್ಲಾ ಆರಕಲ; ಗೊಡು ತಾಲ್ಲೂಕು ರಾಮನಾಥ 
ನಿವಾಸಿಗಳಾಗಿದ್ದ ತೇರಿನ ಮನೆ ಜನಾರ್ದನ ಐಯ್ಯೆಂಗಾರ್ಯರ re 
ಯಾದ ಶಿ ಮಶಿ ಶ್ರೀರಂಗಮ್ಮನವರನ್ನು ವಿವ ವಿವಾಹವಾದರು. 











16 
ನಮ್ಮ ಪಿತಾಮಪರಿಗೆ ನಾಲ್ವರು ಪುತ್ರರತ್ನಂ ಜನನ 


ಆಮೇಲೆ ನಮ್ಮ ಪಿತಾಮಹರೆ 45ನೇ ವಯಸ್ಸಿನಲ್ಲಿ, ಅಂದರೆ ಕ್ರಿ. 
1887ನೇ ಸರ್ವಜಿತ್‌ ವರ್ಷದಲ್ಲಿ -ಸರ್ವ ಜ್ಯೇಷ್ಮರಾದ (ನಮ್ಮ ತಂದೆ 
ಯವರಿಗೆ) ಶ್ರೀ॥ ಉ॥ ವೇ॥ ವಿದ್ವಾನ್‌ ಸೋ. ಶ್ರೀನಿವಾಸ ರಾಘವಾಚಾರ್ಯ 
ಸ್ವಾಮಿಗಳೂ ಮತ್ತು ಸುಮಾರು, 1889ರಲ್ಲಿ ಎರಡನೆಯವರಾದ ಶ್ರೀ॥ಉ॥ 
ದೇ॥ ವಿರ್ದ್ವಾ ಸೋ. ನರಸಿಂಹಾಚಾರ್ಯಸ್ವಾಮಿಗಳೂ, 1891ನೆಯ ನಂದನ 
ಸಂವತ್ಸರದಲ್ಲಿ ನಮ್ಮ ತಂದೆಯವರಾದ ಶ್ರೀ! ಉ॥ ವೇ॥ ವಿರ್ದ್ವಾ ಸೋ. 
ಜನಾರ್ದನಾಚಾರ್ಯಸ್ವಾಮಿಗಳೂ, 1894-1895ರಲ್ಲಿ ಫ್ರೀ॥ ಉ॥ ವೇ॥ 
ವಿರ್ದ್ವಾ ನೋ. ಸಂಪತ್ಕಾಮಾರಾಚಾರೃಸ್ಥಾಮಿಗಳೂ ಜನಿಸಿದರು. 

ಇವರೆಲ್ಲರೂ ತಮ್ಮ ತಂದೆಯವರಲ್ಲಿ ಉಪನಯನಾದಿ ಸಂಸ್ಕಾರ 
ಮತ್ತು ನಾಟಕಾಂತ ಸಾಹಿತ್ಯ ಉಪಯುಕ್ತ ವೇದಾಧ್ಯಯನ ಪ್ರಬಂಧಾಧ್ಯಯೆನ 
ಮತ್ತು ನ್ಯಾಯಶಾಸ್ತ್ರ ಪ್ರಕರಣ ಗ್ರಂಥಾಧ್ಯಯನವನ್ನು ಮಾಡಿದರು. 


ವಿದ್ಯಾಭ್ಯಾಸಕ್ಕೆ ಪುತ್ರರು ತಿರುಪತಿಗೆ ಪ್ರಯಾಣ ಬೆಳೆಸಿದ್ದು 

ಇವರಲ್ಲಿ ಹಿರಿಯರಾದ ಶ್ರೀ॥ ಉ॥ ವೇ॥ ವಿರ್ದ್ವಾ ನೋ. ಶ್ರೀನಿವಾಸ 
ರಾಘವಾಚಾರ್ಯಸ್ವಾಮಿಗಳು ಮತ್ತು ಎರಡನೆಯವರಾದ ಫ್ರೀ ಉ॥ ವೇ॥ 
ಎರ್ದ್ವಾ ಸೋ. ನರಸಿಂಹಾಚಾರ್ಯಸ್ವಾಮಿಗಳೂ ತಿರುಪತಿಯಲ್ಲಿನ ವೆಂಕಟೇಶ್ವರ 
ಸಂಸ್ಕೃತ ಕಲಾಶಾಲೆಯಲ್ಲಿ ಸೇರಿ, ನ್ಯಾಯ ವೇದಾಂತಶಾಸ್ತ್ರ ಪ್ರವಚನೋಪಾ 
ಧ್ಯಾಯರೂ, ಮಹಾವುಹೋಪಾಧ್ಯಾಯರೂ ಆದ ಕಪಿಸ್ಥಲಂ ದೇಶಿಕಾಚಾರ್ಯ 
ಸ್ವಾಮಿಗಳಲ್ಲ ಪ್ರಾಚ್ಯ ನವ್ಯ ನ್ಯಾಯಶಾಸ್ತ್ರದ ಉನ್ನತ ವ್ಯಾಸಂಗವನ್ನು 
ಮಾಡಿದರು. ಶ್ರೀ ವಿರ್ದ್ವಾ ಸೋ. ನರಸಿಂಹಾಚಾರ್ಕಸಾ ಿವೀಗಳು ಮಾತ್ರ 
ಅದೇ ತಿರುಪತಿಯಲ್ಲಿ ಕಪಿಸ್ಥಲಂ ದೇಶಿಕಾಚಾರ್ಯಸ್ವಾಮಿಗಳಲ್ಲಿ ನ್ಯಾಯಶಾಸ್ತ್ರ 
ವನ್ನು, ಫ್ರೀಮುಷ್ನಂ ಕೃಷ್ಣಾಜಾರ್‌ ಅವರಲ್ಲಿ ವ್ಯಾಕರಣಶಾಸ್ತ್ರವನ್ನು JR 
ವ್ಯಾಸಂಗ ಮಾಡಿ ಇಬ್ಬರೂ ಹಿಂದಿರುಗಿದರು. 


ವಿಶೇಷಾಧ್ಯ ಯೆನಕ್ಕಾಗಿ ಮೈಸೂರಿಗೆ ಮರುಪ್ರಯಾಣ 


ಅಲ್ಲಂದ ಶ್ರೀ ಸೋ. ನರಸಿಂಹಾಚಾರ್ಯರು ಮತ್ತು ನಮ್ಮ ತಂದೆ 


17 


ರೊ ಆದ ಶ್ರೀ ಸೋ. ಜನಾರ್ದನಾಚಾರ್ಕರು ವಿದ್ವಜ್ಜನವಣ ವಿಹಾರ 





ಬಹುಭ್ಯಃ ಶ್ರೋತವ್ಯಂ, ಬಹುಧಾ ಶ್ರೋತವ್ಯಂ'' ಎಂಬುದಕ್ಕೆ ಅನುಸಾರ 
ವಾಗಿ ಪೆಂಡಿತೋತ್ತಮರಾದ ಪ್ರೀ ಕಾಡೂಶಾಸ್ತ್ರಿಗಳು ಹಾಗೂ ಅನಂತಾಚಾರ್ಯ 





ನಮ್ಮ ತಂದೆಯೆವರು ವಿದ್ಯಾಭ್ಯಾಸಕ್ಕೆ ಮೈಸೂರಿಗೆ ಬಂದದ್ದು 
ಇಷ್ಟರಲ್ಲಿ ನಮ್ಮ ತಂದೆಯವರೂ, ನಮಗೆ ಪೆಂಚೆಸಂಸ್ಕಾರ 
ವಂತ್ರೋಪದೇಶ ವ್ಯಾಕರಣಾಲಂಕಾರೆ ವೇದಾಂತಗ್ರಂಥಗಳ ಪ್ರದಚನ 
ಕಾರೆರೊ ಆದ ವಿರ್ದ್ವ್ವಾ ಸೋ. ಜನಾರ್ದನಾಚಾರ್ಯಸ್ವಾಮಿಗಳು ಮೈಸೂರಿನ 
ಇದೇ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ವ್ಯಾಕರಣಶಾಸ್ತ್ರಾಧ್ಯಯನ 
ಮಾಡುತ್ತಾ ವ್ಯಾಕರಣ ವಿದ್ವನ್ಮಧ್ಯಮಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರ 
ನಮ್ಮ ದೊಡ್ಡ ಪ್ರನವರಿಗೆ ಆತ್ಮೆಕೊರ್‌ 
ರಂಗಾಚಾರ್ಯ ಸ್ವಾನಿಂಗೆಳೆ ಪರಿಚಯೆವಾದದ್ದು 
ಇದೇ ಸಮಯಕ್ಕೆ ಸರಿಯಾಗಿ, ಆತ್ಮಕೂರ್‌ ಆರಾಧನಂ ರೆಂಗಾಚಾರ್‌ 
ಎಂದು ಪ್ರೆಸಿದ್ಧರಾದ (1925ರಿಂದ ಅಭಿನವ ರಂಗನಾಥ ಬ್ರಹ್ಮತಂತ್ರ 
ಪರಕಾಲ ಸ್ವಾವಿಂಗಳೆಂದು ಕರೆಯಲ್ಪಡುತ್ತಿದ್ದ) ವಿದ್ವಾಂಸರು ಆತ್ಮಾಕೂರಿ 
ನಿಂದ ವ್ಯಾಕರಣಶಾಸ್ತ್ರಾಭ್ಯಾಸ ಮಾಡಬೇಕೆಂದು ಬಂದು ಇದೇ ಸಂಸ್ಕೃತ 
ಮಹಾಪಾಶಶಾಲೆಗೆ ಸೇರಿಕೊಂಡರೊ ಇವರಿಗೆ ಶಾಲೆಯ “ಕೊಠಡಿಯಲ್ಲಿ 
ಣಿ ನ 


ಸ್ಥಳಾವಕಾಶವಿಲ್ಲದೆೇ ವ್ಯಾಕರಣಂ ತಾತಾಚಾರೈಸ್ವಾಮಿಗಳಲ್ಲಿ ವ್ಯಾಕರಣಶಾ 


ವನ್ನು ಅಧ್ಯಯನ ಮಾಡುತ್ತಾ, ನಮ್ಮ ದೊಡ್ಡಪ್ಪನೆವರಾದ 
ಸೋ. ನರಸಿಂಹಾಚಾರೃಸ್ವಾಮಿಗಳಲ್ಲಿ ಪೆರಿಭಾಷೇಂದು ಶೇಖರ ಗ್ರಂಥವನಃ 
ಅಧ್ಯಯನ ಮಾಡುತ್ತಿದ್ದರು. ಮತ್ತು ಸೋ. ನರಸಿಂಹಾಚಾರ್ಯಸ್ವಾಮಿಗಳು 
ಫ್ರೀ ಆತ್ಮಾಕೂರ್‌ ರಂಗಾಚಾರ್‌ಸ್ವಾಮಿಗಳಿಂದ ಏಕಾಕ್ಷರ ಹಯಗ್ರೀವ 
ದುಂತ್ರೋಪದೇಶವನ್ನು ಪಡೆದರು. ಇದರಿಂದಾಗಿ ಪರಸ್ಪರ ಶೇಷ್ಕ್ಯೋಪಾ 
ಧ್ಯಾಯಿಂಕೆಯೆಬ ಬೆಳೆಯಿತು. 











18 


ನಂತರ ಕೆಲವು ತಿಂಗಳು ಕಳೆದಮೇಲೆ ಶ್ರೀ॥ ಉ॥ ವೇ॥ ಆತ್ಮಾಕೂರ್‌ 
ರಂಗಾಚಾರ್ಯಸ್ವಾವಿಂಗಳಿಗೆ ಇದೇ ಸಂಸ್ಕೃತ ಕಾಲೇಜಿನಲ್ಲೇ ವಿದ್ಯಾಭ್ಯಾಸಕ್ಕೆ 
ತಂಗಲು ಅವಕಾಶ ಸಿಕ್ಕಿತು. ಆಗ ವಿದ್ವಾನ್‌ ನಾಮಗುಂಡಲಂ ಶ್ಯಾಮಾ 
ಜಾರೈರೆಲ್ಲಿ ನ್ಯಾಯಶಾಸ್ತ್ರ ಪ್ರಕರಣ ಗ್ರಂಥವನ್ನು ಅಧಿಕರಿಸಿ, ನ್ಯಾಯಶಾಸ್ತ್ರದ 
ವಾದ ಗ್ರಂಥಗಳನ್ನು ಅಧಿಕರಿಸಲು ಇದೇ ಸಂಸ್ಕೃತ ಕಾಲೇಜಿನಲ್ಲಿ ನ್ಯಾಯ 
ವೇದಾಂತಶಾಸ್ತ್ರ ಪ್ರಧಾನೋಪಾಧ್ಯಾಯರಾದ ಪಂಡಿತರತ್ನಂ ಮಹಾ 
ಮಹೋಪಾಧ್ಯಾಯಾದಿ ಪೆದವಿಭೂಷಿತರಾದ ಕಸ್ತೂರಿ ರಂಗಾಚಾರ್ಕರಲ್ಲಿ 
ಅಧಿಕರಿಸುತ್ತಿದ್ದರು. ಈ ಪ್ರಕಾರ ನಮ್ಮ ತಂದೆಯವರು, ನೋ. ನರಸಿಂಹಾ 
ಚಾರ್ಯಸ್ಮಾಮಿಗಳೂ ಸೋ. ತಿರುನಾರಾಯಣ ಐಯ್ಮಂಗಾರ್‌ ಸ್ವಾಮಿಗಳೂ 
ಆತ್ಮಾಕೊರ್‌ ರಂಗಾಚಾರ್ಯ ಸ್ವಾವಿಗಳೊ ಒಂದೆಡೆಯಲ್ಲಿ ಕಲೆತು ಶಾಸ್ತ್ರ 
ವಿಚಾರಗಳನ್ನು ಮಾಡುತ್ತಿದ್ದರೆಂದು ತಿಳಿದುಬರುತ್ತೆ. 

ತನ್ನು ಅಣ್ಣನವರೊಡನೆ ಮದರಾಸಿಗೆ ಪ್ರಯಾಣಮಾಡಿದ್ದು 

ಹೀಗೆ ನಮ್ಮ ತಂದೆಯವರು ವ್ಯಾಕರಣ ವಿದ್ವನ್ಮಧ್ಯಮಾ ಪರೀಕ್ಷೆ 
ಯನ್ನೂ ಮರಿಗಿಸಿ ಉತ್ತರ ವಿದ್ವತ್ತಿಗೆ ಸೇರಬೇಕೆಂಬುದರೊಳಗೆ ನಮ್ಮ 
ದೊಡ್ಡಪ್ಪನವರಾದ ವಿರ್ದ್ವಾ ಸೋ. ನರಸಿಂಹಾಚಾರ್ಯ ಸ್ವಾಮಿಗಳಿಗೆ 
ಮದರಾಸ್‌ನಲ್ಲಿರುವ ಕಣ್ಮನ್‌ ಚೆಟ್ಟಿ ಕಾಲೇಜಿನಲ್ಲಿ ಪ್ರಧಾನಾಧ್ಯಾಪಕ 
ಸ್ಥಾನವು ದೊರೆತದ್ದರಿಂದ ಅವರು ಅಲ್ಲಿಗೆ ಹೊರಡಲು ಅವರ ಸಹಾಯಾರ್ಥ 
ವಾಗಿ ತಾವೂ ಅವರೊಂದಿಗೆ ಅಲ್ಲಿಗೆ ತೆರಳಿದರು. 


ಮದರಾಸಿನಲ್ಲಿ ನಮ್ಮ ತಂದೆಯವರ ಪ್ರವಚನ ವೈಶಿಷ್ಟ, 

ನಂತರ ನಮ್ಮ ತಂದೆಯವರಿಗೂ ಅದೇ ಕಾಲೇಜಿನಲ್ಲೇ ಸಹಾಯೋ 
ಪಾಧ್ಯಾಯ ವೃತ್ತಿ ದೊರೆಯಿತು. ಆಗ ಅಲ್ಲಿ ಪ್ರವಚನ ವಿಧಾನವನ್ನು 
ವೀಕ್ಷಿಸಲು ತಿರುಪತಿ ವೆಂಕಟೇಶ್ವರ ಕಲಾಶಾಲೆಯಲ್ಲಿ ಅಧ್ಯಕ್ಷರೂ ಮಹಾ 
ಮಹೋಪಾಧ್ಯಾಯರೂ ಪ್ರಾಚ್ಯ ವಿದ್ಯೇಶ್ವರೆ ಎಂಬ ಬಿರುದನ್ನು ಪಡೆ 
ದಿದ್ದ ಶ್ರೀ॥ ಉ॥ ವೇ॥ ಡಿ. ಟಿ. ತಾತಾಚಾರೈಸ್ವಾಮಿಗಳು ದಯಮಾಡಿಸಿ, 
ಹರೋಕ್ಷದಲ್ಲಿ ನಮ್ಮ ತಂದೆಯವರೆ ಪ್ರವಚನವನ್ನು ಕೇಳಿ ತಮ್ಮ ಸಂತೋಷ 
ವನ್ನು ವಿರ್ದ್ವಾ. ಸೋ. ನರಸಿಂಹಾಚಾರ್ಯರ ಅವಗಾಹನೆಗೆ ತಂದೆರಾ. 








19 
ತಂಜಿಯೆವರು ಮದರಾಸಿಫಿಂದ ಮೈಸೂರಿಗೆ ಮರಳಿ ಬಂದಷ್ಟು 


iy ಕಲದ ಸಂಗಳ ಬಳಿಕ ದೈಸೂರಿನಕ್ತಿದ್ದ 
ಇವ್‌ಸ್ಟೆಕ್ಟರ್‌ ರಂಗಾಚಾರ್‌ ಎಂಬು ವವರು ಅದೇ ಸ ಸಮಯದಲ್ಲಿ ನಮ್ಮ 
ಮೈಸೊರು ಸಂಸ್ಕೃತ ಕಾಲೇಜಿನನ್ಸೆ ಪ್ರಾಯಪಾಲರಾಗಿದ್ದ ಶ್ರೀ ಸಿ 
ರಾಮಾನುಜೈ ಯ್ಕೊಂಗಾರ್ಮರು ಮತ್ತು ಇತರ ಅಧಿಕಾರಿಗಳ ಮೂಲಕ ಸೋ. 
ನರಸ, ಂಹಾಚಾರ್ಕ ಸ್ವಾ ಮಿಗಳ ಪಾಂಡಿತ್ಯ ಪ್ರಕಾಂಡತೆಯನ್ನು ಅರಿತು 
ಮೈಸೂರಿನಲ್ಲಿ ರುವ ಪ್ರಾಚ್ಯವಿದ್ಯಾ ಸಂಶೋಧನಾಲಯದಲ್ಲಿ ಅವರನ್ನು 
ಸಂಶೋಧಕರನ್ನಾಗಿ ಗಿ ನೇವಿಂಸಿದಾಗ ಮದಾ ಸಿನಿಂದ ಮೈಸೂರಿಗೆ ಮರಳಿದರು. 


ನಮ್ಮ ತಂದೆಯೆವರ ಚಿಂತನಾಚಾರ್ಕ ಕ 

ನಂತರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನ ವಿದ್ವಾಂಸರೊ ಆಗಿದ್ದರು. 
ಇವರು ನನ್ನ ಪುರೋಭಿದೃದ್ಧಿಗೂ ಕಾರಣರಾದರು. ಆಗ ನಮ್ಮ ತಂದೆ 
ಯವರೂ ಸಹ ಮೈಸೂರಿಗೆ ಬಂದು ತಷ್ಮು ಪ್ಯಾಕರಣ ವಿದ್ವದುತ್ತಮ 
ವಾ.ಸಂಗವನ್ನು ಮುಂದುವರೆಸಿ ಮುಗಿಸಿದರು. ನಂತರ ನ್ಯಾಯಶಾಸ್ತ್ರ 
ವಿದ್ವನ್ಮಧ್ಯಮಾ ವ್ಯಾಸಂಗ ಮಾಡತೊಡಗಿದರು. ಆಗ ಸುಮಾರು 15 
ವಿದ್ಯಾರ್ಥಿಗಳು ವ್ಯಾಕರಣ ಹಾಗೂ ನ್ಯಾಯಶಾಸ್ತ್ರದ ಪ್ರೆಕೆರಣ ಗ್ರಂಥಗಳನ್ನು 
persis ನಮ್ಮ ತಂದೆಯವರಲ್ಲಿ ಬರುತ್ತಿದ್ದರೆಂದು ಇದೇ ಮೈಸೂರು 

ಸ್ಫೃತ ಕಾಲೇಜಿನಲ್ಲಿ ನನಗೆ ಆಲಂಕಾರಶಾಸ್ತ್ರದಲ್ಲಿ ಉಪಾಧ್ಯಾಯರಾಗಿದ್ದ 
pe ವಿರ್ವ್ವಾ ರಾಮಾನುಜಾಚಾರ್ಯರು ಮತ್ತು ಇದೇ ಶಾಲೆಯಲ್ಲೇ 
ವಿಶಿಷ್ಟಾದ್ವೈತ ವೇದಾಂತ ಅಧ್ಯಾಪಕರಾಗಿದ್ದ ಶಿರದಾಂಬೂರ್‌ ವಿರ್ದ್ವಾ 
ರೇಷಾದ್ರಿ ಅಯ್ಕಂಗಾರ್ಯರು ಮತ್ತು ಮೇಲುಕೋಟೆಯ ವೇದ ವೇದಾಂತ 
ಬೋಧಿನೀ ಪಾಠಶಾಲೆಯಲ್ಲಿ ಪ್ರಾಂಶಂಪಾಲರೊ ವ್ಯಾಕರಣಶಾಸ್ತ್ರ ಪ್ರಾಧ್ಯಾಪೆ 
ಕರೊ ಆಗಿದ್ದ ವರ್ದಾ ಪಟ್ಟೆರಾಯಂ ಶ್ರೀನಿವಾಸಾಚಾರೈರೂ ಆಗಾಗ 
ನನ್ನ ನ್ನಲ್ರಿ ಹೇಳುತಿ ದ್ದ ಕ "ಇವರು ಇನ್ನು ಕೆಲವು ಪಂಡಿತರಿಗೂ ಚಿಂತನೆಯನ್ನೂ 
ಹೇಳುತ್ತಿದ್ದರು. 
ವಿಧಿ'ಯೆಲ್ಲಿದ್ದು ಅಸಂದಿಗ್ವವಾಗಿರುತ್ತಿತ್ತೆಂದು ಇವರೆ ಚಿಂತನಾ 
ಹೇಳುತ್ತಿದೆರದು ನಮ್ಮ ಅನುಭವಕ್ಕೂ ಬಂದಿರುತ್ತೆ. 

















20 


ಪರಕಾಲಯೆತೀಂದ್ರರಿಗೆ ವಾಡಸಹಾಯಕ್ಕಾಗಿ ತೆರಳಿದ್ದು 

ಈ ರೀತಿಯಾದ ದಾದಶಕ್ತಿಯುಳ್ಳ ನಮ್ಮ ತಂದೆಯವರನ್ನು ಬ್ರಹ್ಮ 

ತಂತ್ರ ಪರಕಾಲ ಮಠದ ಶ್ರೀಗಳಾಗಿದ್ದ ಶ್ರೀ ಮದಭಿನವ ರಂಗನಾಥ ಬ್ರಹ್ಮ 

ತಂತ್ರ ಪರಕಾಲ ಶ್ರೀಗಳವರು (ತಮ್ಮ ಪೂರ್ವಾಶ್ರಮದಲ್ಲಿ) ಗದ್ವಾಲ್‌ 

ಸಂಸ್ಥಾನಕ್ಕೆ ತಾವು ವಾದ ಮಾಡುವ ಸಮಯದಲ್ಲಿ ಸಹಾಯಕ್ಕಾಗಿ ಕರೆದು 
ಕೊಂಡು ಹೋಗುತ್ತಿದ್ದರೆಂದು ತಿಳಿದುಬಂದಿದೆ. 


ಅಧ್ಯಯನ ಸನಾಕಾಲದಲ್ಲಿ ಆಯೊರ್ನೇದದ ಅಭ್ಯಾಸ 

ಇದಲ್ಲದೇ ನೆಮ್ಮ ತಂದೆಯವರು ತಮ್ಮ ವ್ಯಾಸಂಗ ಕಾಲದಲ್ಲಿ ಮಧ್ಯೆ 
ಮಧ್ಯೆ ಅವಕಾಶ ಸಿಕ್ಕಿದಾಗ ಮೈಸೂರಿನಲ್ಲಿ ವೈದ್ಯರಾಜರೆನಿಸಿಕೊಂಡಿದ್ದ 
ಭೀಮಸೇನಾಚಾರ್ಕರಲ್ಲಿ ಚರಕ-ಸುಶ್ರುತ ಮೊದಲಾದ ವೈದ್ಯಗ್ರಂಥಗಳನ್ನು 
ಅಧ್ಯಯನಮಾಡಿ ಸಂದರ್ಭೋಚಿತ ಉಚಿತ ಚಿಕಿತ್ಸೆಯನ್ನೂ ಮಾಡು 
ತ್ತಿದ್ಯರು. 


ವಿದ್ಯಾ ಭ್ಯಾಸಾನಂತರವೂ ಸ್ವಲ್ಪಕಾಲ ಮೈಸೂರಿನಲ್ಲಿ ವಾಸ 
ಹೀಗೆ ತಮ್ಮ ಗಾರ್ಹಸ್ಥ ವನ್ನಂಗೀಕರಿಸಿದ ಮೇಲೂ ಜ್ಞಾನ ಪ್ರಸಾರ 
ಮಾಡುತ್ತಾ ಕೆಲವು ವರ್ಷಗಳವರೆಗೆ ಅಂದರೆ ಕ್ರಿ. ಶ. 1930 ರವರೆಗೆ 
ವೈಸೂರು ನಗರದಲ್ಲೇ (ಅಂದರೆ ತಮ್ಮ ನಲವತ್ತು ವರ್ಷಗಳವರೆಗೆ) ಜೀವನ 
ವನ್ನು ಸಾಗಿಸುತ್ತಿದ್ದು ಅನುಷ್ಠಾನ ಪ್ರಧಾನರಾಗಿದ್ದರು. 
ಸ್ವಗ್ರಾಮಕ್ಕೆ ಮರು ಪ್ರಯಾಣ 
ಹೀಗಿರುವಾಗ ಸ್ವತಂತ್ರವಾಗಿ ಜೀವನ ಮಾಡಬೇಕೆಂಬ ಆಸೆಯಿಂದ 
ಸರ್ಕ್‌ರದ ಕೆಲಸಕ್ಕೆ ಆಸೆಪಡದೆ ಸ್ವಗ್ರಾಮವಾದ ನುಗ್ಗೇಹಳ್ಳಿಗೆ ತೆರಳಿದರು. 
ಅಲ್ಲಿ ತಮ್ಮ ಪಾಲಿಗೆ ಬಂದ ಜಮೀನನ್ನು ನೋಡಿಕೊಂಡು ಪಾಠ ಪ್ರವಚನ 
ವನ್ನೂ ಮಾಡುತ್ತಾ ಸುಮಾರು 1930ರಲ್ಲಿ "" ಶ್ರೀ ರಾಮಮಿಶ್ರ ಸಂಸ್ಕೃತ 
ಎದ್ವ್ಯಾಶಾಲೆ''ಯನ್ನು ನಡೆಸುತ್ತಿದ್ದು 8 ವರ್ಷ ಕಾಲ ತಮ್ಮಲ್ಲಿ ಬಂದ ಶಿಷ್ಯರಿಗೆ 
ವಿದ್ಯೆಯನ್ನು ಹೇಳಿಕೊಡುತ್ತಿದ್ದರು. ಮತ್ತು ತಮ್ಮ ಅಣ್ಣಂದಿರಾದ ವಿರ್ದ್ವಾ 


21 


ನೋ. ಶ್ರೀನಿವಾಸ ರಾಘವಾಚಾರ್ಯಸ್ವಾಮಿಗಳಲ್ಲಿ ವೇದಾಂತ ಶಾಸ್ತ್ರಾಧ್ಯಯನ 
ದನ್ನು ಮಾಡುತ್ತಿದ್ದರು. 


[3 
ನಮ್ಮ ತಂದೆಯವರಿಗೆ ಪ್ರಥಮ ಪತ್ಲಿನಿಯೋಗ ಮತ್ತು 
ಆಕಾಲದಲ್ಲೂ ಗ್ರಂಫರಚನೆ 

ಈ ರೀತಿ ಕಾಲಚಕ್ರವು ಉರುಳುತ್ತಿರುವಲ್ಲಿ ಕ್ರಿ.ಶ. 1931 ಪ್ರಮೋದ- 
ಪ್ರಷ್ಠ-ಶುದ್ಧ ಚತುರ್ದಶಿಯಂದು. ನಮ್ಮ ತಾಯಿಯವರಾದ ಶ್ರೀಮತಿ 
ಸೀತಮ್ಮನವರು ಪ್ಲೇಗುಪದ್ರವಕ್ಕೆ ತುತ್ತಾಗಿ ದೈವಾಧೀನರಾದರು. ಆಗ 
ನಮ್ಮ ಮತ್ತು ತಮ್ಮ ರೆಕ್ಷಣೆಯೆಲ್ಲವನ್ನೂ ನೋಡಿಕೊಂಡು ಹೋಗುತ್ತಾ 
4 ವರ್ಷಗಳವರೆಗೆ ದ್ವಿತೀಯ ವಿವಾಹ ಸಂಬಂಧವು ಸಂಭವಿಸದೇ ಇರುವಷ್ಪ 
ರಲ್ಲಿ ನುಗ್ಗೇಹಳ್ಳಿಯಲ್ಲಿ ನಡೆಯುತ್ತಿದ್ದ ಕೊಠಾರೋತ್ಸವ ಸಂದರ್ಭದಲ್ಲಿ 
ನಮ್ಮೂರಿನ ಶ್ರೀ ಚನ್ನಕೇಶವದೇವರೆ ಪಾದಾದಿ ಕೇಶಾಂತವಾದ ದರ್ಣನೆಯ 
ರೂಪದಲ್ಲಿರುವ ಗದ್ಯವನ್ನು ಮತ್ತು ಶ್ರೀ ದೇವಿಯವರೆ ಸ್ತೋತ್ರರೂಪವಾದ 
""ಲಕ್ಷ್ಮೀಸ್ತುತಿ'”' ಎಂಬ ಗದ್ಯವನ್ನು ಬರೆದರು. ಇವೆರಡು ಮುದ್ರಿತವಾಗಿದೆ. 

ನಮ್ಮ ತಂದೆಯವರಿಗೆ ದ್ವಿತೀಯ ವಿವಾಹ 

ಹೀಗೆ ನಾಲ್ಕು ವರ್ಷ ಕಳೆಯಲು ದ್ವಿತೀಯ ವಿವಾಹ ಕಾಲವು ಪ್ರಾಪ್ತ 
ಹಾಗಲು ನಮ್ಮ ದೊಡ್ಡಪ್ಪನವರೂ ನ್ಯಾಯ-ವ್ಯಾಕರಣ ವಿದ್ವಾಂಸರೊ, 
ಜಾವಂರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಉಪಪ್ರಾಂಶುಪಾಲರೂ, ನ್ಯಾಯ- 
ವ್ಯಾಕರಣಶಾಸ್ತ್ರ ಪ್ರಧಾನಾಧ್ಯಾಪಕರೂ ಆಗಿದ್ದ ಶ್ರೀ॥ ಉ॥ ವೇ॥ ವಿರ್ದ್ವಾ 
ಸೋ. ತಿರುನಾರಾಯಣ ಐಯ್ಯೆಂಗಾರ್ಯ ಸ್ವಾಮಿಗಳ ಪ್ರಯತ್ನದಿಂದಾಗಿ 
ಮದರಾಸ್‌ ಪ್ರಾಂತ್ಯದ ಜೋಲಾರ್‌ಪೇಟೆ ತಾಲ್ಲೂಕ್‌ ಕೇತಾಂಡಪಟ್ಟಿ 
ಆಗ್ರಹಾರವಾಸಿಗಳಾಗಿ ಆತ್ಮಗೆಜ9 ಭೂಯಿಷ್ಯರಾಗಿದ್ದ ಶ್ರೀ ರೆಂಗಸ್ವಾವಿಂ 
ಚಕ್ರೆವರ್ತಿಗಳವರ ಕುಮಾರ್ತಿ ಶ್ರೀಮತಿ ಸರೋಜಮ್ಮನವರನ್ನು 
ನೆಯ ಭಾವೆ ಸಂವತ್ಸರದಲ್ಲಿ ವಿವಾಹವಾದರು. 


ನಮ್ಮಾ ಚಿಕ್ಕ ತಾಯಿಯವರ ವ್ಯಕ್ತಿತ್ವ 
ಅಂದಿನಿಂದ ನಮಗೆ ಮಾತೃವಿಯೋಗದಿಂದುಂಟಾದ ವೃಥೆಯು 











22 


ದೀಗಿತಂ, ನಮ್ಮ ಮಾತೃಶ್ಟಿ ಯದರಾದ ಶ್ರಿ ಷಮತಿ ಸರೋಜ ಮ್ಮನವರು 


ನಮ್ಮನ್ನು ಶಮ್ಮು ದಾಕ್ಕಳಿಗಿಂತಲೂ ಮಚ್ಚಾ! ಗಿ ನೋಡಿಕೊಳ್ಳುತ್ತಿದ್ದರು. 
ಈಗಲೂ ಹಾಗೆ ವರ್ತಿಸುತ್ತಿದ್ದಾರೆ. ನಮ್ಮ ಮಾತ್ಸಲ್ಲ ್ರೀಯವರಲ್ಲಿ ತಾಳ್ಮೆ 
ಪೂರ್ಣವಾಗಿದೆ. ಮತ್ತು ಪ್ರತಿಭೆ ಕಾರ್ಯನಿರ್ವಾಹ “ದಕ್ಷತೆ ಇವೆರಡೂ 
ಅವರ 14-15ನೇ ವಯಸ್ಸಿನಿಂದ ಬಂದದ್ದೆಂದಿ ತೋರುತ್ತದೆ. ಇವರು 
ಅಜಾತಶತ್ರುಗಳಾಗಿದ್ದಾರೆ. ಇವರೆ ಅನುಗ್ರಹವು ನಮಗೆಲ್ಲಾ ರಕ್ಷಾಕವಚ 


ವಾಗಿರಲೆಂದು ಹಾರೈಸುತ್ತೇನೆ. 





ದ್ವಿತೀಯಂ ವಿವಾಹಾನಂತರವೂ ಗ್ರಂಫರಚನಾಕಾರ್ಯದ 
ಮುಂದುವರಿಕೆ 

ನಮ್ಮ ಮಾತೃಶ್ರೀಯವರಾದ ಶ್ರೀಮತಿ ಸರೋಜಮ್ಮ ಇವರ 
ವಿವಾಹವಾದ ಮೇಲೂ ನಮ್ಮ ತಂದೆಯವರು ವಿದ್ಯಾ ವ್ಯಾಪಾರವನ್ನು ಬಿಡ 
ಲಿಲ್ಲ. ಆಗಲೂ ಸಹ "““ಚರ್ಕಾ ವಾಕ್ಕ'” ಎಂಬ ವ್ಯಾವಹಾರಿಕ ಪದಗಳ 
ಸಂಗ್ರಹವಾದ ವಿಸ್ತೃತ ಗದ್ಯ ಗ್ರಂಥವನ್ನು ಬರೆದರು. ಅದು ಸುಮಾರು 
85 ಚರೈಗಳಿಂದ ಕೂಡಿದ್ದು 
ಜೀವನಾರ್ಥವಾಗಿ ಹೊರಗಡೆ ಬಂದ ಕಾರಣ, ನಮ್ಮ ತಂದೆಯವರಿಗೆ 
ವಾರ್ಥಕ್ಕ ಬಂದದ್ದರಿಂದಲೂ ಗೆದ್ದಲು ಹುಳುವಿಗೆ ಆಹಾರೆವಾಗಿ ನಮ್ಮ 
ಕೈಗೆ ದಕ್ಕದೇ ಹೋಯಿತು. 





ಕೊನೆಯವರೆಗೂ ಅನುಷ್ಠಾನದ ಆಚರಣೆ 
ಈ ರೀತಿಯಾಗಿ ನಮ್ಮ ತಂದೆಯವರು ತಮ್ಮ 90ನೇ ವಯಸ್ಸಿನಲ್ಲಿ 
ತುಂಬುಜೀವನ ನಡೆಸಿ 19೨1ನೇ ಇಸವಿ, ದುರ್ಮತಿ ಸವತ್ಸರದ ಆಷಾಢ 
ಬಹುಳ ಸಪ್ತವಿಂಯಂದು ದೇವಾಧೀನರಾದರು. ಅದುವರೆಗೂ ತಮ್ಮ 
ಜ್ಞಾನಾನುಷ್ಕಾನಗಳನ್ನು ತಪ್ಪದೆ ಆನುಷ್ಠಿಸುತ್ತಿದ್ದರು. 





ಯವಕ ಮಕ್ಕಳ ಸ್ಟೂ ಲಪರಿಚಯೆ 
ರಭತ್ತು ವರ್ಷ ಕಾಲ ಜೀವನ ಸಾಗಿಸಿದ ನಮ್ಮ ತಂದೆ 


ಬ 


ಈ ಪ್ರಕಾರ ತೆ 


23 
ಯವರಿಗೆ ಮೊದಲನೇ ಕುಟುಂಬಕ್ಕೆ 3 ಜನ ಮಕ್ಕಳೂ ಎರಡನೇ ಕುಟುಂಬಕ್ಕೆ 
ಎಂಟು ಜನ ಮಕ್ಕಳೂ ಆಗಿದ್ದು ಇವ 


ಅ ಈಗ ಹತ್ತು ಮಂದಿ ಮಕ ಳೊ 
ನೆಮ್ಮದಿಯಿಂದ ಇದ್ದಾರೆ. 


ಅವರಲ್ಲಿ ನನ್ನ ಜ್ಯೇಷ್ಠ ಸೋದರಿಯಾದ ಶ್ರೀಮತಿ ಸೌ॥ ಶ್ರೀರಂಗಮ್ಮ 
ನವರು ಸುಮಾರು ನಲವತ್ತು ವರ್ಷಗಳ ಹಿಂದೆಯೇ ಕಾಲವಾದರು. ಇನು ಕ 
ಮಿಕ್ಕವರೆಲ್ಲಾ ನಮ್ಮ ತಂದೆಯವರೆ ಅನುಗ್ರಹದಿಂದ ಕ್ಷೇಮದಿಂದ ಇದ್ದೇವೆ. 
ಈ ಕೆಳಗೆ ನಮ್ಮೆಲ್ಲರ ಹೆಸರನ್ನೂ ನೀಡಲಾಗಿದೆ 


ಸ. ವಿದಾ ಚ ಸೋ. ರಾಮಸಾ ಮಿ ಐಯ್ಯಂಗಾರ್ನರೆ 


2. ವಿರ್ದಾ.ಸೋ. ರಂಗನಾಥಾಚಾರ್ಕರು 
3. ಶ್ರೀಮತಿ ಸೌ! ಶಾಂತಮ್ಮ 

4. ಶ್ರೀಮತಿ ಸೌಃ ಸುಜಯಾ 

5. ಶ್ರೀಮತಿ ಸೌಃ ಜಯಾ 

6. ಶ್ರೀಮತಿ ಸೌಃ ಗೋದಾ 

1. ಫ್ರೀಮಾನ್‌ ಎನ್‌. ಜೆ. ರಾಜಗೋಪಾಲ್‌ 
8. ವರ್ದಾ. ಸೋ. ನರಸಿಂಹಾಚಾರ್ಯ 

9, ಪ್ರೀಮತಿ॥ ಸೌ॥ ರುಕ್ಮಿಣೀ 


10. ಶ್ರೀಮಾನ್‌ ಎನ್‌. ಜೆ. ಶೇಷಾದ್ರಿ, ಬಿ.ಇ, 


ಇವರೆಲ್ಲರೂ ವಿದ್ಯಾವಂತರೂ ಮಾತಾಪಿತೃಭಕ್ತೆರೂ ಆಗಿರುತ್ತಾರೆ. 
ಈ ನಾವೆಲ್ಲರೂ ನಮ್ಮ ತಂದೆಯವರ ನೊರೆನೇ ವರ್ಷದ ವರ್ಧಂತಿಯ 
ಸ್ಮರಣಾರ್ಥವಾಗಿ ಈ ಚರಿತ್ರೆಯ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿ, 
ಅವರೆ ಸ್ಮರಣೆಯ ಮೂಲಕ ಕೃತಾರ್ಥರಾಗಿರುತ್ತೇವೆಂದು ವಿಜ್ಞಾಪನೆ. 


| ಶುಭಂ ಭೂಯಾತ್‌ | 


ಘೇ 


